ಬದುಕುಳಿದು ಬಂದ ಸಾಹಸ ಗಾಥೆ 
- ನೇಮಿಚಂದ್ರ 


ಜಾಗತೀಕರಣ : ಮಹಿಳೆಯರ ಪಾಡು | 

“ಹೆಚ್‌. ಎನ್‌. ಗೀತಾ 
ನೀರಾವರಿ ಜಲ ನಿರ್ವಹಣೆಯಲ್ಲಿ | 
ಮಹಿಳೆಯರ ಪಾತ್ರ '  - ಕೆ.ಸಿ ವಿಜಯಕುಮಾರಿ 


ಅಚಲ 


ಸಂಪುಟ - 19 ಸಂಚಿಕೆ:5 
ಸಂಪಾದಕ ಮಂಡಲಿ 
ಎನ್‌. ಗಾಯತ್ರಿ 
ನೇಮಿಚಂದ್ರ, ದೇದಿ, 
ಶಾಂತಾನಾಗರಾಜ್‌ 
ಹೆಚ್‌. ಎನ್‌: ಗೀತಾ 
ಹೇಮಲತಾ ಮಹಿಷಿ 


ಪ್ರಕಾಶಕರು 
ಜಾಗೃತಿ ಮಹಿಳಾ ಅಧ್ಯಯನ 
ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚೆಕ್‌ನಲ್ಲಿ 
ಕಳುಹಿಸುವವರು ರೂ. 10 
ಬ್ಯಾಂಕ್‌ 
ಕದೀಷನ್‌ ಸೇರಿಸಿ ಕಳುಹಿಸಬೇಕು. 
ಎಂ. ಓ. ಫಾರ್ಮಿನ ಕೊನೆಯ 
ಭಾಗದಲ್ಲಿತಮ್ಮ ಹೆಸರು 
ವಿಳಾಸಗಳನ್ನು ಸ್ಪಷ್ಟವಾಗಿ 
ನಮೂದಿಸೆಬೇಕು. 
ಬದಲಾದ ವಿಳಾಸವನ್ನು 
ದೆಯದಿಟ್ಟು ಬರೆದು ತಿಳಿಸಿ. 


Achala - Edited by 
Dr. N. Gayathri 


Published by 
Dr. G. Ramakrishna on 
behalf of Jagruthi Mahila 
Adhyayana Kendra 


Printed at 


Lipi Mudrana 
Bangalore - 560 004 


ಆತ್ಮೀಯರೆ, 


ಕಳೆದ 19 ವರ್ಷಗಳಿಂದಲೂ ತಾವುಗಳು ಪ್ರೀತಿ, ಅಭಿಮಾನದಿಂದ 
ಅಚಲ ಪತ್ರಿಕೆಯನ್ನು ನಿಮ್ಮದಾಗಿಸಿಕೊಂಡು ಪೋಷಿಸುತ್ತಾ ಬಂದಿರುತ್ತೀರಿ. 
ಮಹಿಳಾ ಚಳುವಳಿಯ ಮತ್ತುಸಂಶೋಧನೆಯ ಕ್ಷೇತ್ರದಲ್ಲಿ ಇನ್ನೂ ಬೆಟ್ಟದಷ್ಟು 
ಕೆಲಸವಾಗಬೇಕಿದೆ. ಈ ಮಹತ್ತರ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ 
ಶ್ರಮಿಸಬೇಕಿದೆ. ನೀವೂ ಅಚಲ ಪತ್ರಿಕೆಯನ್ನು ನಿಮ್ಮ ವಿಚಾರಗಳ 
ವೇದಿಕೆಯನ್ನಾಗಿ ಮಾಡಿಕೊಳ್ಳಿ ಮತ್ತು ಪತ್ರಿಕೆಯ ಪ್ರಸಾರವನ್ನು ಹೆಚ್ಚಿಸುವಲ್ಲಿ 
ನೆರವಾಗಿ. 


ಯಾವುದೇ ವಿವರಗಳನ್ನು ಬರೆಯದ 
ಚಂದಾಹಣವು ಹಲವಾರು ಎಂ.ಓಗಳಲ್ಲಿನಮಗೆ 


ತಲುಪಿದೆ. ಚಂದಾದಾರರು ದಯವಿಟ್ಟು ಎಂ.ಓ 
ಫಾರ್ಮಿನ ಹಿಂಭಾಗದಲ್ಲಿ ವಿಳಾಸವನ್ನು ಬರೆಯಿರಿ. 


ಅಚಲದ ಚಂದಾ ಬದಲಾಗಿದೆ 


ವಾರ್ಷಿಕ ಚಂದಾ - ರೂ. 50/- (ವ್ಯಕ್ತಿಗಳಿಗೆ) 
ರೂ. 100/- (ಸಂಸ್ಥೆಗಳಿಗೆ) 
ಅಜೀವ ಚಂದಾ - ರೂ. 300/- (ವ್ಯಕ್ತಿಗಳಿಗೆ) 
ರೂ. 400/- (ಸಂಸ್ಥೆಗಳಿಗೆ) 


ಅಚಲ ವಿಳಾಸ 


108, ಸ್ಕೈಲೈನ್‌ ಸುರಭಿ, 14-ಪಿ, ವಿದ್ಯಾಪೀಠ ರಸ್ತೆ 
ಬನಶಂಕರಿ 3ನೇ ಹಂತ, ಬೆಂಗಳೂರು - 560 985 


ಜ್‌ 


ಸಂಪಾದಕೀಯ 
ಆತಂಕವಾದವೆಂಬ ನೆಪದ ಹಿಂದೆ 


ಇಷ್ಟತ್‌ ಜಹಾನ್‌, ಮುಂಬಯಿಯ ಗುರುನಾನಕ್‌ ಖಾಲ್ಸಾ ಕಾಲೇಜಿನ ವಿದ್ಯಾರ್ಥಿನಿ. ತಂದೆ ಮೊಹಮದ್‌ ಶಾಮೀಮ್‌ ಎರಡು 
ವರ್ಷದ ಹಿಂದೆ ತೀರಿಕೊಂಡಾಗ, ಏಳು ಮಕ್ಕಳ ಕುಟುಂಬಕ್ಕೆ ಆಧಾರವಾದ ಎಳೆಯ ಹುಡುಗಿ ಇಷ್ಟತ್‌, ಮಕ್ಕಳಿಗೆ ಮನೆಪಾಠ ಹೇಳಿ 
ಕೊಟ್ಟು ಆಕೆಯ ದುಡಿಮೆ. ತರಗತಿಗಳಿಗೆ ಢೂ ತಪ್ಪಿಸಕೊಳ್ಳದೆ ಬರುತ್ತಿದ್ದ ಇಷ್ಟತ್‌, ಸ್ನೇಹಿತರೊಡನೆ' ಸಂತಸದಿಂದ ಬೆರೆತ 
ಓಡಲವಿಕೆಯ ಹುಡುಗಿ. ಮೊದಲ ವರ್ಷದ ಬಿ.ಎಸ್ಸಿ ಸೆಕೆಂಡ್‌ ಕ್ಲಾಸನಲ್ಲಿಪಾಸು ಮಾಡಿದ ಇಷ್ಟತ್‌ಗೆ, ಭೌತಶಾಸ ಸ್ವಮತ್ತು ಗಣಿತ ಬಲು 
ಆಸಕ್ತಿಯ ವಿಷಯಗಳು. ಸಹಪಾಠಿಗಳೊಡನೆ ಸ್ನೇಹದಿಂದ ಬೆರೆತ ಹುಡುಗಿ, ತಂದೆಯಿಲ್ಲದ ಸಂಸಾರವನ್ನು ತೂಗಿಸೆಲಾ ಹೆಣಗುತ್ತಿದ್ದ 
ಹುಡುಗಿ, ಕ್ಲಾಸಿಗೆ ತಪ್ಪದೆ ಹೋಗುತ್ತಿದ್ದ ಡುಗ. ಓದಿ ಕೆಲಸ ಹಿಡಿಯುವ ಸ ಸಣ್ಣಸಣ್ಣ ಕನಸುಗಳನ್ನು ಹೊತ್ತ ಈ ಸರಳ ಹುಸಿ: 
ಆತಂಕವಾದಿಯೆ 9 


ಹೌದೆನ್ನುತ್ತಾರೆ ಅಹಮದಾಬಾದಿನ ಹೋಸ ಸರಿ, "ಇಲ್ಲ'ವೆಂದು ಚೀರುತ್ತಾರೆ ಆಕೆಯ ಸಹಪಾಠಿಗಳು, ನೆರೆಹೊರೆಯವರು, 
ಕುಟುಂಬದವರು. 


ದಿನಾಂಕ 16 ಜೂನ್‌, ಪತ್ರಿಕೆಗಳಲ್ಲಿ ದೊಡ್ಡ ಅಕ್ಷರಗಳು ಚೀರಿದವು. "ಲಕ್ಬರ್‌' ಎ ತೋಯ್ಬಾದ ಆತಂಕವಾದಿಗಳ ಮೋದಿಯ 
ಹತ್ಯೆಯ ಸಂಚು ವಿಫಲ'. ಚಿತ್ರದಲ್ಲಿದ್ದದ್ದು ಓರ್ವ ಎಳೆಯ ಪ್ರಾಯದ ಸಲ್ವಾರ್‌ ಕಮೀಸ್‌ ತೊಟ್ಟಹುಡುಗಿ ಮತ್ತುಮೂರು ಜನ ಎಳೆಯ 
ಪ್ರಾಯದ ಯುವಕರು. ಗುಂಡಿನ ಹೊಡೆತದಲ್ಲಿ ರಸ್ತೆಯ ಮೇಲೆ ಅಂಗಾತ ಬಿದ್ದ ಎಳೆಯ ಹುಡುಗಿಯ ಚಿತ್ರ ಕರುಳು ಕಿವುಚುವಂತಿತ್ತು 
ತಲೆ ಬರಹ ಚೀರಿದ "ಆತಂಕವಾದಿ', "ತಣ್ಣನೆಯ ರಕ್ತದ ಕೊಲೆಯ ಸಂಚಿನ ಆತಂಕವಾದಿ' ಈ ಹುಡುಗಿ ಇಷ್ಟತ್‌ಎಂದರೆ ನಂಬಲು 
ಸಾಧ್ಯವೇ? ಆದದ್ದೇನು, ಸತ್ಯ ಹೇಳಬಹುದಿದ್ದಎಳೆಯ ಜೀವಗಳು ಸತ್ತಹೆಣಗಳಾಗಿರುವಾಗ, ನಿಜವಾಗಿ ನಡೆದದ್ದೇನು ಎಂದು ಯಾರು 
ಹೇಳುತಾರೆ ? ಪೋಲೀಸರ ಏಕಮುಖ ಕತೆಯೇ ಸತ್ಯವೆ ? ಮುಸುಕು ಮುಂಜಾನೆಯಲ್ಲಿ"ಎನ್‌ಕೌಂಟರ್‌' ಹೆಸರಲ್ಲಿ ಹೊಡೆದುರುಳಿಸಿ 
ಮುಗಿಸಿದ ಈ ಘಟನೆ, ಕರ್ನಾಟಕದಲ್ಲಿ ಕಳೆದ ವರ್ಷ ಪೋಲೀಸರ ಇಂತಹುದೇ ಗುಂಡೇಟಿಗೆ ಬಲಿಯಾದ ಸಾಮಾಜಿಕ 
ಹೋರಾಟಗಾರ್ತಿಯಾದ ಪಾರ್ವತಿ ಮತ್ತುಹಾಜಿಮಾರ ದುರ್ಮರಣವನ್ನು ನೆನಪಿಗೆ ತರುತ್ತದೆ. 


"ಇಷ್ಟರ್‌, ಉಳಿದ ಸಂಗಾತಿಯರೊಡನೆ ಆತ್ಮಹತ್ಯಾ ಹತ್ಯೆಗೆ ತಯಾರಾಗಿ ಹೊರಟಿದ್ದಳು' ಎನ್ನುತ್ತಾರೆ ಅಹಮದಾಬಾದಿನ 
ಪೋಲೀಸರು. ಆಕೆಯ ದೇಹದ ಮೇಲಿಂದ ಮದ್ದು ಗುಂಡುಗಳು ದೊರೆತವೆ ? ದೇಹಕ್ಕೆ ಕಟ್ಟಿಕೊಂಡ ಆಸ್ಫೋಟಗಳಿದ್ದವೆ ? ನೂರು 
ಪ್ರಶ್ನೆಗಳಿಗೆ ಇನ್ನೂ ಉತ್ತರಗಳು ದೊರೆತಿಲ್ಲ 


ಸತ್ತವರು ತಮ್ಮೊಡನೆ ಸತ್ಯಗಳನ್ನು ಕೊಂಡೊಯ್ಯುತ್ತಾರೆ. ನೂರು ಪ್ರಶ್ನೆಗಳನ್ನು ಹಿಂದೆ ಬಿಟ್ಟುಹೋಗುತ್ತಾರೆ. ನಿಜಕ್ಕೂ ಇಷ್ಟತ್‌ಳಂತಹ 
ನಮ್ಮ ನಡುವಿನ ಸಾಮಾನ್ಯ. ಹೆಣ್ಣು ಮಗಳು ಆತಂಕವಾದಕ್ಕೆ ಇಳಿದಿದ್ದರೆ, ಒಂದು ಕಾಲೇಜಿನ ವಿದ್ಯಾರ್ಥಿಯಾಗಿ ಆಕೆಯ 
ಪ್ರಾಧ್ಯಾಪಕರಿಗಾಗಲಿ, ಮನೆಯವರಿಗಾಗಲಿ, ಜೊತೆಯ ಗೆಳತಿಯರಿಗಾಗಲಿ ಒಂದಿನಿತೂ ಸುಳಿವು ಕೊಡದಂತೆ ಆತಂಕವಾದಿಯಾಗಿ 
ದ್ದರೆ, ಇದಕ್ಕಿಂತ ದೊಡ್ಡ ಆತಂಕ ಮತ್ತೊಂದಿಲ್ಲ ನಿಜಕ್ಕೂ ಇಷ್ಟತ್‌ ಆತಂಕವಾದಿಯೆ? 


ಗುಜರಾತಿನಲ್ಲಿ ನಡೆದ ಅತ್ಯಾಚಾರ ಮತ್ತು ಹತ್ಯಾಕಾಂಡ, ಪೋಲೀಸರ ನಿಷ್ಠಿಯತೆ, ರಾಜಕೀಯ ಕುಮ್ಮಕ್ಕು, ಮೋದಿ ಸರಕಾರದ 
ನಿರ್ಲಕ್ಷ್ಯವಷ್ಟೆ ಅಲ್ಪ ಪಶ್ಚಾತಾಪದ ಪಸೆ ಕೂಡಾ ಇಲ್ಲದ, ಕೊಬ್ಬಿದ ಕೋಮುವಾದಿ ಧೋರಣೆ, ಎಂತಹ ಶಾಂತಿ ಪ್ರಿಯ ಮನಸ್ಸುಗಳನ್ನೂ. 
ಕುದಿಸಿತ್ತು ಕದಡಿತ್ತು ಸರಕಾರಪೇ ಕೋಮುವಾದಿಗಳ "ಸರ ನಿಂತಾಗ "ನ್ಯಾಯ' ಎಂಬುದು ಬೀದಿಪಾಲಾದಾಗ, ಅಪ್ಪಟ 
ME 'ಆಕ್ರೊ ೇಶದಲ್ಲಿ ಜನಸಾಮಾನ್ಯರು ಹೋರಾಟಕ್ಕಿಳಿಯುತ್ತಾರೆ. ರ ಆತಂಕವಾದ ಕೋಮುವಾದಕ್ಕೆ ಉತ್ತರವಲ್ಲ 
ಆದರೆ " ಅತಂಕವಾದಿ'ಗಳನ್ನು ಹುಟ್ಟು ಹಾಕುವ ei ಧೋರಣೆಗಳನ್ನು ಸಹಕಾರದ ರೀತಿ ನೀತಿಗಳನ್ನು ರಾಜಿಯ ತಂತ್ರ ಗಳನ್ನು 
ಪರಾಮರ್ಶಿಸಿಕೊಳ್ಳಬೇಕಾದ ಅಗತ್ಯವಿದೆ. ಗುಜರಾತಿನಲ್ಲಿಮನೆ, ಮಠ, ಉದ್ಯಮ, ಜೀವನೋಪಾಯ, ಇ ಕುಟುಂಬವನ್ನೇ ಕಳೆದು. 
ಕೊಂಡ ನೂರಾರು ಜನರಿಗೆ ನ್ಯಾಯ ಒದಗಿಸುವ ಸ ಸಣ್ಣ ಪ್ರಯತ್ನವೂ ಜಣಲಿಲ್ಲ ಈ ಸರಕಾರದ ಮೇಲೆಯೆ ನಂಬಿಕೆ ಇಲ್ಲದೆ " ಬೆಸ್ಟ್‌ : 
ಬೇಕರಿ'ಯಂತಹ ಕೇಸುಗಳನ್ನು ಭಕಷ ಹೊರಗೆ ವರ್ಗಾಯಿಸಿದ್ದು ನೆನೆಯಬೇಕು. 


ಇಂದು ನಮ್ಮೆದುರು ಇರುವ ಮೊದಲ ಪ್ರಶ್ನೆ “ಇಷ್ಟತ್‌ ನಿಜಕ್ಕೂ ಆತಂಕವಾದಿಯಾಗಿದ್ದಳೆ ೪' ಎಂಬುದು. ಅದಾಗಲೇ ಆಕೆಯ 


1 


ಸಾ 
ತಾಯಿಯ ಮೇಲೆ "ಇಷ್ಟತ್‌ ಆತಂಕವಾದಿ' ಎಂದು ಒಪ್ಪಿಕೊಳ್ಳುವಂತೆ ಪೋಲೀಸರ ಒತ್ತಡ ಏರುತ್ತಿದೆ ಎಂದು ವರದಿಯಾಗಿದೆ. ಇದೇ 
ಎನ್‌ಕೌಂಟರ್‌ನಲ್ಲಿಸತ್ತ ಪ್ರಾಣೇಶ್‌ ಕುಮಾರ್‌ ಉರುಫ್‌ ಜಾವೇದ್‌ ಗುಲಾಮ್‌ ಮೊಹಮದ್‌ ಅವರ ತಂದೆ ಗೋಪಿನಾಥ ಪಿಳ್ಳೆ, "ಈ 
ಎನ್‌ಕೌಂಟರ್‌ ಶುದ್ಧ ಸುಳ್ಳಿನದು' ಎಂದು ಗಟ್ಟಿಯಾಗಿ ನಂಬುತ್ತಾರೆ. ಒಳ್ಳೆಯ ಆದಾಯವಿದ್ದ ವಿವಾಹಿತ, ಹಿಂದೂ ಧರ್ಮದ ಹಿನ್ನೆಲೆಯ 
ಪ್ರಾಣೇಶ್‌ ಕುಮಾರ್‌, ಮೋದಿಯನ್ನು ಹತ್ಯೆ ಮಾಡಲು ಹೋಗಿದ್ದ ಎಂಬುದು ಈ ತಂದೆಗೆ ನಂಬಲು ಅಸಾಧ್ಯವಾಗಿದೆ. ಈ ಇಡೀ 
ಘಟನೆಯನ್ನುಕುರಿತು ಸಿ.ಬಿ.ಐ. ತನಿಖೆಗೆ ಆಗ್ರಹ ಪಡಿಸಿದ್ದಾರೆ. 


ಇಷ್ಟತ್‌ ನಿಜಕ್ಕೂ ಆತಂಕವಾದಿಯಾಗಿದ್ದಳೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವವರಾರು ? ಆಕೆಯನ್ನು ಆಕೆಯೊಡನಿದ್ದ ಅಷ್ಟೂ ಜನ 
ಸಂಗಾತಿಯರನ್ನು ಗುಂಡಿಟ್ಟು ಕೊಂದು ಮುಗಿಸಿರುವಾಗ ಪೋಲೀಸರು ಹೇಳಿದ್ದೇ ಸತ್ಯವಾಗುತ್ತದೆ. ಈ ಎನ್‌ಕೌಂಟರ್‌ ಅನ್ನು ಸದ್ಯದ 
ರಾಜಕೀಯ ವಿದ್ಯಾಮಾನಗಳ ಹಿನ್ನೆಲೆಯಲ್ಲಿ ನೋಡಬೇಕು. ಗುಜರಾತು ಹೊತ್ತು ಉರಿದಾಗ, ಸರಕಾರ ನಿಂತು ನೋಡಿತ್ತು ಅಂದಿನ 
ಪ್ರಧಾನ ಮಂತ್ರಿಗಳಿಂದ ಸಣ್ಣ ಪ್ರತಿಭಟನೆ, ಪಶ್ಚಾಶ್ರಾಪದ ಮಾತೂ ಹೊರಬದ್ದರಲಿಲ್ಲವೆಂದರೆ "ಮೋದಿಯ ಪ್ರಭಾವ' 'ಎ್ಟಿತ್ರೆಂದು 
ಊಹಿಸಿಕೊಳ್ಳಬಹುದು. ಅಂಡು ಮೋದಿ ಮುಂದುವರೆಯುವುದು, ಹಿಂದುತ್ವ ಮಡಕಿ ಕ್ಕ, ಚುನಾವಣೆಗೆ ಲಾಭದಾಯಕವಾಗಿ ಕಂಡಿತ್ತು 
ಇಂದು ಚುನಾವಣೆಯಲ್ಲಿ ಸೋತು, ಪ್ರಧಾನ ಮಂತ್ರಿಯ ಪದವಿ ಚಡ ಮೇಲೆ, ಗುಜರಾತಿನ ಬಗ್ಗೆ ಅನುಕಂಪ ಸೂಸಿ, 
"ಮೋದಿಯನ್ನು ತೆಗೆದು ಹಾಕಬೇಕಿತ್ತು ಎಂದು ಹೇಳುವ. ಮಾತುಗಳು, ಊರೆಲ್ಲ ಲೂಟಿಯಾದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ 
ಹಾಗೆ. ಆದರೆ ಮಾಜಿ ಪ್ರಧಾನ ಮಂತ್ರಿಗಳ ಈ ಮಾತುಗಳು ಥಟ್ಟನೆ ಮೋದಿಯವರ ಕುರ್ಚಿಯನ್ನು ಅಲುಗಾಡಿಸಿದ್ದು ರಾಜಕೀಯ 
ರಂಗದಲ್ಲಿ ಬಿಸಿ ಏರಿಸಿದ್ದು ಸುಳ್ಳಲ್ಲ ಅವರನ್ನು "ಕಿತ್ತು ಹಾಕಬೇಕೆ, ಇಲ್ಲವೆ' ಎಂಬ ಚರ್ಚೆ ದಿನವೂ ಮುಖಪುಟದಲ್ಲಿ ಬರುತ್ತಿತ್ತು ಈಗ 
ನೋಡಿದರೆ ಇಡೀ ಚರ್ಚೆ "ಲಕ್ಷರ್‌ ಎ ತೋಬಾದ ಆತಂಕವಾದಿಗಳ ಮೋದಿ ಹತ್ಯೆಯ ಸಂಚಿ'ನತ್ತ ತಿರುಗಿದೆ. "ಈ ಎನ್‌ಕೌಂಟರ್‌ 
ಕೂಡಾ ಮೋದಿಯ ಮೇಲೆ ಕನಿಕರ ಹುಟ್ಟಿಸುವ ಗಿಮಿಕ್‌ ಆಗಿರಬಾರದೇಕೆ?' ಎಂದು ಪ್ರಶ್ನಿಸುವವರಿದ್ದಾರೆ. ಸತ್ಯ ಹೊರಬೀಳಲು 


'ಬಹಳಷ್ಟುಸಮಯ ಹಿಡಿಸಬಹುದು. 


ಮೇಲಿನ ರಾಜಕೀಯ ಪ್ರಶ್ನೆಗಳಲ್ಲದೆ, ಇಂದು ನಮ್ಮೆದುರು ಮತ್ತಷ್ಟು ಪ್ರಶ್ನೆಗಳಿವೆ. ಶಾಲೆ ಕಾಲೇಜುಗಳಲ್ಲಿ ಲ್ಲಿ ನಮ್ಮ ಮಕ್ಕಳು ಎಂತಹ 
ಪ್ರಭಾವಕ್ಕೆ ಬಲಿಯಾಗುತ್ತಿದ್ದಾರೆ? ದಿನಬೆಳಗಾದರೆ ಪತ್ರಿಕೆಯಲ್ಲಿ ದೂರದರ್ಶನದಲ್ಲಿ ಲ್ಲಿ ಬಿತ್ತರಿಸಲ್ಪಡುವ ಅತ್ಯಾಚಾರಗಳು, ಅಪರಾಧಗಳು 


ಎಳೆಯ ಮನಸ್ಸುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ ? ಮುಗ್ಧ ಮನಸ್ಸುಗಳನ್ನು ಕಂಡು ಆತಂಕವಾದಿ ಗುಂಪುಗಳು ತಮ್ಮ 


ಲಾಭಕ್ಕೆ, ತಮ್ಮ ಸಂಕುಚಿತ ಧ್ಯೇಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಯೆ ? ಪ್ರತಿಯೊಂದು ಶಾಲೆ, ಕಾಲೇಜು, ತನ್ನ ವಿದ್ಯಾರ್ಥಿಗಳು ತೆಗೆಯುವ 
ಅಂಕಗಳ ಬಗ್ಗೆ ಎಲ್ಲಿಲ್ಲದ ಕಳಕಳಿ ವ್ಯಕ್ತಪಡಿಸುತ್ತದೆ. ಐ.ಐ.ಟಿ.ಗೆ, ಸಿ.ಇ.ಟಿ.ಗೆ ತಯಾರಿಯೋ ತಯಾರಿ. ಈ ಶಾಲೆ ಕಾಲೇಜುಗಳಲ್ಲಿ 


ಓದಿನಾಚಿನ ತಿಳುವಳಿಕೆ ಏನಾದರೂ ನೀಡುವ ಪ್ರಯತ್ನವಿದೆಯೆ 9 ಮಕ್ಕಳಲ್ಲಿ ರಾಜಕೀಯ ಪ್ರಜ್ಞೇಯಂತೆಯೆ, ಸಹನೆಯನ್ನು. ಕ 


ಸಂಯಮವನ್ನು ಕೋಮುಸೌಹಾರ್ದವನ್ನು ಕಲಿಸುವ ಯತ್ತವಿದೆಯೆ 9 ತಮ "ಮಕ್ಕಳ ಅಂಕಗಳತ್ತ. ಮಾತ್ರ ಗಮನ ಹರಿಸುವ 
ತಾಯ್ರಂದೆಯರು, ಆ ಮಗುವಿಗೆ ಎಂತಹ ಸ್ನೇಹಿತರಿದ್ದಾರೆ, ಎಲ್ಲಿಗೆ ಹೋಗುತ್ತಾಳೆ, ಆಕೆಯ ಮನಸ್ಸಿನಲ್ಲಿ ಏನೆಲ್ಲ ಪ್ರಶ್ನೆಗಳಿವೆ ಎಂದು 
ತಿಳಿದುಕೊಳ್ಳಲು ಯತ್ನಿಸುತ್ತಾರೆಯೆ ? ಸುತ್ತಲಿನ ಸಂದರ್ಭವನ್ನು ಮಕ್ಕಳಿಗೆ ವಿವರಿಸಿ ಹೇಳುವ ವ್ಯವಧಾನವಿದೆಯೆ 7 


ಸಹನೆಯ, ತಾಳ್ಮೆಯ, ದಿಟವಾದ ಶಾಂತಿಯುತ ಜಾತ್ಯಾತೀತ ಸಮಾಜವನ್ನು ಸೃಷ್ಟಿಸುವಲ್ಲಿ ತಂದೆ ತಾಯಿಯರ, ಶಾಲೆ ಕಾಲೇಜುಗಳ 


ಜವಾಬ್ದಾರಿ ಎಷ್ಟು? "ಕೇವಲ ಅವರು ತೆಗೆಯುವ ಅಕಕಗಳ ಮೇಲಷ್ಟೆ ಒತ್ತಡ ಹೇರುವ ಶಾಲೆ ಕಾಲೇಜುಗಳು, ನಮ್ಮ ಪರಿಸರದಿಂದ 


ಮಕ್ಕಳು ಏನೆಲ್ಲ  ಹೀರಿಕೊಳ್ಳುತ್ತಿದ್ದಾರೆ, ಪರಿಸರದ ಯಣಾತ್ಮಕ ಪ್ರ ಪ್ರಭಾವವನ್ನು ಕಳೆಯುವುದು ಹೇಗೆ ಎಂದು ಗಮನ ಹರಿಸಬೇಕಲ್ಲವೆ ? 


ಹಾದಿಯಲ್ಲಿಹೆಣವಾಗಿ ಬಿದ್ದ ಈ ಇಷರ್‌ ಆತಂಕವಾದಿ ಎಂದು ಸಾಬೀತಾದರೆ ಅದಕ್ಕೆ ಯಾರನ್ನು ದೂರಬೇಕು ? ಇಂತಹ ಎಳೆಯ 
ಜೀವಗಳು ಆತಂಕವಾದಕ್ಕೆ ಮಲೆ "ಮಾಡಿದ ಸಂದರ್ಭಗಳನ್ನು ಮರೆಯಲು ಸಾಧ್ಯವೆ 9 ಪಿಸ ಆಳದ ಕೋಮುವಾದದ 
ರೋಗವನ್ನು ಬೇರು ಸಿಮೀತ ಕಿತ್ತು ಒಗೆಯದೆ, ಇಂತಹ ನೂರು ಸಾವಿರ ಇಷ್ಟರರನ್ನು ಗುಂಡಿಟ್ಟುಕೊಂದರೂ ಆತಂಕವಾದವನ್ನು ತಡೆ 
ಹಿಡಿಯಲು ಸಾಧ್ಯವಾಗುವುದೆ 7 ಕಾರಣ ಬದುಕುವ ಹಂಗನ್ನೇ ತೊರೆದು ಹೊರಟ ಇವರ ಇಚ್ಛಾಶಕ್ತಿಯ ವಿರುದ್ಧ ಯಾರು ನಿಲ್ಲಬಲ್ಲರು. 


ಚುನಾವಣೆಯ ಕ್ಷಣಿಕ ಲಾಭದ ಹಿಂದೆ ಬೀಳುವ ರಾಜಕೀಯ ಪಕ್ಚಗಳು ಸಾಮಾನ್ಯರ ಮನೆ ಮನೆಗಳಲ್ಲೂ ಆತಂಕವಾದಿಗಳನ್ನು 
ಹುಟ್ಟು ಹಾಕುತ್ತವೆ. ಈ ಮಕ್ಕಳು ನೇರವಾಗಿ ಸಿಗದ ನ್ಯಾಯದ ಹಪಹಪಿಯಲ್ಲಿ ಆತಂಕವಾದ ಹಾದಿ ಹಿಡಿದವರು. ಸಾಮಾಜಕ 
ಕ್ರಾಂತಿಯ ಕನಸು ಕಾಣುವ ಈ ಎಳೆಯ ಜೀವಗಳು ಅಸಹಾಯಕತೆ ಆಕ್ರೊ ಶಶದಲ್ಲಿ ಆತಂಕವಾದದ ಹಾದಿಯನ್ನು ಆಯ್ದುಕೊಳ್ಳುತ್ತಾರೆ. 
ಇಂದಿನ ಮಕ್ಕಳು ಆತಂಕವಾದದ ಹಾದಿಯನ್ನು ಹಿಡಿಯದಂತೆ ಸಮಾಜ ಮತ್ತು ಸರಕಾರ ಎಚ್ಚರವಹಿಸಬೇಕಿದೆ. 


-ನೇಮಿಚಂದ್ರ 


- 


ಜಾಗತೀಕರಣ : ಮಹಿಳೆಯರ ಪಾಡು 


ಅರವತ್ತು ವರ್ಷದ ಸೀತಾ ಪಾಟೀಲ್‌ ಬೆಳಗಿನ ಹೊತ್ತು 


ಸಗಟು ಮಾರುಕಟ್ಟೆಗೆ ಹೋಗಿ ಬಿಡಿ ಹೂಗಳನ್ನು ಖರೀದಿಸು 
ತಾಳೆ ; ಮನೆಗೆ ಬಂದು ಹೂ ಕಟ್ಟುತ್ತಾಳೆ. ಮಧ್ಯಾಹ್ನ ಕಳೆದ 


ಮೇಲೆ ಅಂಧೇರಿಯಲ್ಲಿರುವ ತನ್ನ ಮನೆಯಿಂದ ಹೊರಟು ' 


ದಕ್ಷಿಣ ಮುಂಬೈಯಲ್ಲಿ ಅತ್ಯಂತ ಹೆಚ್ಚಿನ ವಾಹನದಟ್ಟಣೆ ಇರುವ 
ಸ್ಥಳದವರೆಗೂ ನಡೆದು, ಸಂಜೆಯೆಲ್ಲಾನಿಂತಿರುತ್ತಾಳೆ. ಹೂವಿನ 
ದಂಡೆಗಳನ್ನು ಮಾರುತ್ತಾ ನಿಂತಿರುತಾಳೆ. 


“ಇಲ್ಲಿ ಯಾವುದೂ ಖಚಿತವಿಲ್ಲ 
ಮೂವತ್ತೋ ನಲವತ್ತೋ ರೂಪಾಯಿಗಳನ್ನು ಗಳಿಸುವ 
ಪ್ರಯತ್ನವಷ್ಟೆ' ಎಂದು ಉಸುರುತಾಳೆ ಸೀತಾ. ""ಈ ಕೆಲಸ 
ನನಗೆ ತುಸುವೂ ಇಷ್ಟವಿಲ್ಲ ಈ ಟ್ರಾಫಿಕ್‌ ಎಂದರೇನೇ ನನಗೆ 
ಭಯ. ಆದರೆ ಮನೆಕೆಲಸವನ್ನಂತೂ ನಾನು ಮಾಡಲು 
ಒಪ್ಪಲಾರೆ.'' 


ದಿನವೊ ಂದಕ್ಕೆ 


ಕೇವಲ ಐದು ವರ್ಷಗಳ ಹಿಂದ ಘಟ್‌ಕೋಪರ್‌ನಲ್ಲಿದ್ದ 


1,500 ಕೈಗಾರಿಕಾ ಷೆಡ್‌ಗಳಲ್ಲಿ ಮಹಿಳೆಯರ ಸಂಖ್ಯೆಯೇ 
10000 ದಷ್ಟಿತ್ತು ಸೀತಾ ಪಾಟೀಲ್‌ ಕೂಡ ಇಲ್ಲಿಯ 
ಉದ್ಯೋಗಿಯೇ . ಆಗಿದ್ದಳು. ಈ ಮಹಿಳೆಯರು 
ಫಾರ್ಮಾಸ್ಯೂಟಿಕಲ್‌, ಪ್ಲಾಸ್ಟಿಕ್‌, ರಬ್ಬರ್‌, ಷೂ ತಯಾರಿಕೆ, 
ವಾಹನೋದ್ಯಮ ಹಾಗೂ ಇತರ ಕ್ಷೇತ್ರಗಳಿಗೆ ಬಿಡಿ ಭಾಗಗಳ 
ಪೂರೈಕೆ ಇತ್ಯಾದಿ ಘಟಕಗಳಲ್ಲಿ ಕೆಲಸ "ಮಾಡುತ್ತಿದ್ದರು. ಸೀತಾ 


ರಬ್ಬರ್‌ ಚಪ್ಪಲಿಗಳ ತಯಾರಿಕೆಯಲ್ಲಿ ಪರಿಣಿತಿ "ಸಾಧಿಸಿದ್ದಳು. 


ಅದರಿಂದಾಗಿಯೇ ಅವಳು ತಿಂಗಳಿಗೆ 3500/- 
ಸಂಪಾದಿಸುತ್ತಿದ್ದಳು. 


ಈ ಎಲ್ಲಾ ಕೈಗಾರಿಕಾ ಷೇಡ್‌ಗಳನ್ನು ಮುಚ್ಚಲಾಗಿದೆ 
ಎನ್ನುತ್ತಾರೆ ನ್ಯಾಷನಲ್‌ ಸೆಂಟರ್‌ ಫಾರ್‌ ಲೇಬರ್‌ನ ಸೆಕ್ರೆಟರಿ 
ತಂಗಪ್ಪನ್‌. ಈತ ನ್ಯೂ ಟ್ರೇಡ್‌ ಯೂನಿಯನ್‌ 
ಇನಿಷಿಯೇಟಿವ್‌ನ ಸಹ ಸ್ಥಾಪಕರೂ ಆಗಿದ್ದಾರೆ. ಇವರು 
ಟ್ರೇಡ್‌ ಯೂನಿಯನ್‌ ರಂಗದಲ್ಲಿ 45 ವರ್ಷಗಳಿಂದಿದ್ದಾರೆ. 
ಕೈಗಾರಿಕೆಗಳು ಬಂದ್‌ ಆಗಿರುವ ಪ್ರಯುಕ್ತ ಹೆಚ್ಚಿನ ಪೆಟ್ಟು 
ಬಿದ್ದಿರುವುದು ಮಹಿಳೆಯರಿಗೆ ಎಂಬ ಅಂಶವನ್ನು ಇವರು. 
ಒಪ್ಪುತ್ತಾರೆ. ಅವರಲ್ಲಿ ಹೆಚ್ಚು ಮಂದಿ ಈಗ. ಕಟ್ಟಡ 
ನಿರ್ಮಾಣದಲ್ಲಿ ಕೂಲಿಗಳಾಗಿ ಕೆಲಸ ಮಾಡುತ್ತಾರೆ. 
ಕೈಗಾರಿಕೆಗಳು ಬಂದ್‌ ಆಗಿದ್ದು ಭೂ ಮಾಫಿಯಾಗೆ ಕೇವಲ 
ಬಂಡ ಕಷ್ಟ ಅದು ಮುಂಬೈಯಲ್ಲಂತೂ ಅಪ್ಪಟ ನಿಜ ಎಂದು 
ಅವರು ಹೇಳುತ್ತಾರೆ. 


ರೂ. 


ಬರುತ್ತಾರೆ. ಚೂರು ಪಾರು ಗಳಿಸುತ್ತಾರೆ. ಪ್ರಾವಿಡೆಂಟ್‌ ಫಂಡ್‌ 


ಇಲ್ಲ; ಗ್ರಾಚುಯಿಟಿಯೂ ಇಲ್ಲ ಮೆಡಿಕಲ್‌ ಇನ್‌ಷ್ಯೂರೆನ್ಸ್‌ 


ಕೂಡ ಇಲ್ಲ 
ಜಾಗತೀಕರಣದ ಪರಿಣಾಮವಾಗಿ ಉದ್ಯೋಗಾವಕಾಶ 
ಗಳು ಕಡಿಮೆಯಾಗುತ್ತಿವೆ. ; : ಇದರಲ್ಲಿ ಹೆಚ್ಚು 


ಹಾನಿಯಾಗಿರುವುದು ಮಹಿಳೆಯರಿಗೆ ಎಂಬತ ತ್ರ ಅರ್ಥಶಾಸ್ತ್ರಜ್ಞ 
ಜಯಂತಿ ಘೋಷ್‌ ಗಮನ ಸೆಳೆಯುತ್ತಾರೆ. " "ಇದರಲ್ಲಿ ಎರಡು 
ಪ್ರಕಾರದ ಮಹಿಳೆಯರಿಗೆ ಹೆಚ್ಚಿನ ಹಾನಿಯಾಗಿದೆ. ಒಂದು - 
ಮೂವತ್ತು ವರ್ಷ ದಾಟಿದವರು, ಎರಡು - ಕಡಿಮೆ ಶಿಕ್ಷಣ 
ಹೊಂದಿದವರು.'' “ಜಾಗತೀಕರಣದ 
ಸಂಪೂರ್ಣವಾಗಿ  ಆಗಿಲ್ಲವಾದ್ದರಿಂದ, ಮುಂಬರುವ 
ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಂದಿ ಕೆಲಸ ಕಳೆದುಕೊಳ್ಳುವವ 
ರಿದ್ದಾರೆ; ಇನ್ನೂ ಹೆಚ್ಚಿನ ಶೋಚನೀಯ ಹಾಗೂ ಅಪಾಯಕಾರಿ 
ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ'' ಎಂದು ಅವರು 
ಹೇಳುತ್ತಾರೆ. 


ಠಾಣೆ- ಬೇಲಾಪುರ್‌ ರಸ್ತೆಯಲ್ಲಿನ ಅನೇಕ ಕಾರಾನೆಗಳು 
ಮುಚ್ಚಲ್ಪಟ್ಟಿದೆ. ವೋಲ್ಟಾಸ್‌ ಸ್ವಿಚ್‌ಗೇರ್‌ ಕಾರ್ಯಾನೆಯ 
ಆಡಳಿತ ಘಟಕದಲ್ಲಿಅನೇಕ ಮಹಿಳೆಯರಿದ್ದರು. ಆದರೆ ಕಳೆದ 
ಆಗಸ್ಟ್‌ 2003ರಲ್ಲಿ ಕಾರ್ಯಾನೆಯನ್ನು ಮುಚ್ಚಲಾಯಿತು. 280 
ಜನ ಕೆಲಸ ಕಳೆದುಕೊಂಡರು. 


""ನಮ್ಮದು ಲಾಭಗಳಿಸುತ್ತಿದ್ದ ಘಟಕವೇ ಆಗಿತು?' ಎಂದು 
ಇಲ್ಲಿ ಸಹಾಯಕಿಯಾಗಿದ್ದ ಮಾಲತಿ ಬೇಂದ್ರೆ ಹೇಳುತ್ತಾರೆ. 
ಎರಡು ಮಕ್ಕಳ ತಾಯಿಯಾದ ಈಕೆ "ಜೀರ ಕೆಲಸ 
ಹುಡುಕುತ್ತಿದ್ದಾರೆ. ಇನ್ನೂಸಿಕ್ಕಿಲ್ಲ ““ರಿಸೆಪ ನಿಸ್ಟ್‌ಕೆಲಸದ ಆಫರ್‌ 
ಬಂದಿತ್ತು “0ಗಳಿಗೆ 2000 - -ರೂ. ಕೊಡುತ್ತೇವೆ ಅಂದರು. 


ಈ ಹಿಂದೆ ನಾನು ತಿಂಗಳಿಗೆ 8000/- ರೂ. ಗಳಿಸುತ್ತಿದ್ದೆ. ಈ 


ಹೆಚ್ಚು ಹೆಚ್ಚು ಮಹಿಳೆಯರು, ಕೌಶಲ್ಯವಿರಲಿ-ಅರೆ : 


ಕೌಶಲ್ಯವೇ ಇರಲಿ, ಈ ಕೌಶಲ್ಯರಹಿತ ದೇಹಕ್ಕೆ ದುಡಿಯಲು 


ಮಧ್ಯೆ ನಾವೆಲ್ಲರೂ ಕಾರ್ಹಾನೆ ಮುಚ್ಚಿದ್ದರ ಎರುದ್ಧ ಕೈಗಾರಿಕಾ 
ಕೋರ್ಟಿಗೆ ಅಪೀಲು ಹಾಕಿದ್ದೆವು. ಎರಡು ಮಧ್ಯ ೫ರ ಆದೇಶ 
ನಮ್ಮ ಪರವಾಗಿಯೇ ಬಂದಿದ್ದವು. ಆದರೆ ಈಗಲೇ ಆ ಜಾಗ 
ಮಾರಾಟವಾಗಿರುವುದರಿಂದ. ಆ ಘಟಕವನ್ನು ಮತ್ತೆ 
ಆರಂಭಿಸುವ ಸಾಧ್ಯತೆಯೇ ಇಲ್ಲ'' ಎನ್ನುತ್ತಾರೆ. ಆಕೆ. 


ಬಟ್ಟೆ ಬರೆಗಳ ಪಟ್ಟಣ ಎನಿಸಿಕೊಂಡ ಗುಜರಾತಿನ" 


ಸೂರತ್‌ನಲ್ಲಿಯೂ ಪರಿಸ್ಥಿತಿ ಏನೂ ಭಿನ್ನವಾಗಿಲ್ಲ ಕಳೆದ ಐದು 
ವರ್ಷಗಳಿಂದ ಈಚೆಗಂತೂ ಎಂದೂ ಇದ್ದಿರದ ಏಳು 
ಬೀಳುಗಳನ್ನು ಇಲ್ಲಿನ ಜವಳಿ ಉದ್ಯಮ ಕಂಡಿದೆ. ವಿದ್ಯುತ್‌ 


ಹಾಗೂ ತೆರಿಗೆ ದರಗಳು ಅತ ಧಿಕ. ಆದರೆ ನೆರೆಯ ಚೀನಾದಲ್ಲಿ 


ಕಚ್ಚಾ ಸಾಮಗ್ರಿಗಳು ಸೇರಿದಂತೆ ಎಲ್ಲವೂ ಅಗ್ಗ ಸಹಜವಾಗಿ, 


ಪರಿಣಾಮ ಇನ್ನೂ 


| 


ಈಗ ನಮ್ಮ ಮಾರುಕಟ್ಟೆ ಮೇಲೆ ಚೀನಾ ಹಾಗೂ ಕೊರಿಯಾದ 
ವಸ್ತುಗಳು ದಾಳಿ ಮಾಡುತಿವೆ. ""ನಮ್ಮಜವಳಿಗೆ ಮಾರಾಟವಿಲ್ಲ 
: ಮಾರಾಟವಿಲ್ಲ ಎಂದು ಮಿಲ್‌ಗಳು ಬಂದ್‌. ಅಂದರೆ 
ಸುಮಾರು 1 ಲಕ್ಷ ಜನ ನೌಕರಿ ಕಳೆದುಕೊಂಡರು. ಇವರ ಪೈಕಿ 
ಮಹಿಳೆಯರ ಸಂಖ್ಯೆ ಸುಮಾರು 25,000'' ಎನ್ನುತ್ತಾರೆ ಟ್ರೇಡ್‌ 
ಯೂನಿಯನ್‌ ಮುಖಂಡ ನೈಷಾದ್‌ ದೇಸಾಯಿ. 


ಟೆಕ್‌ಟೈಲ್‌ ಕಮಿಷನ್‌ ಆಫ್‌ ಇಂಡಿಯಾ ಪ್ರಕಟಿಸಿರುವ 
ವರದಿಯನ್ನು ದೇಸಾಯಿ ಉಲ್ಲೇಖಿಸುತ್ತಾರೆ - ""ಜವಳಿ 
ಉದ್ಯಮದಲ್ಲಿ 35 ಮಿಲಿಯನ್‌ ಕಾರ್ಮಿಕರಿದ್ದಾರೆ ಎಂದು 
ವರದಿ ತಿಳಿಸುತ್ತದೆ. ಇಲ್ಲಿ ಮಹಿಳೆಯರು ಹೆಚ್ಚಾಗಿ ದಾರ 
ತಿರುಗಿಸುವುದು ಬಣ್ಣ ಹಾಕುವುದು ಹಾಗೂ ನೂಲುವುದು 
ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಪುರುಷರು 
ಕೆಲಸಕ್ಕಾಗಿ A ಊರಿಂದೂರಿಗೆ ಹೋಗುತ್ತಾರೆ. 
ದುರಾದೃಷ್ಟದಿಂದ, ಮಹಿಳೆಯರಿಗೆ ಇದು ಅಷ್ಟು ಸುಲಭವಲ್ಲ 
ನೇಯ್ಗೆಯ ಘಟಕಗಳು ಮುಚ್ಚಲ್ಪಟ್ಟಾಗ, ಅವರಿಗೆ ಅದೇ 
ಕೆಲಸಕ್ಕಾಗಿ ಪರ ಊರಿಗೆ ಹೋಗುವುದು ಅಸಾಧ್ಯವಾಗಿ, 
ತರಕಾರ ಮಾರುವುದು ಮುಂತಾದ ಪರ್ಯಾಯ ಕೆಲಸಗಳನ್ನು 
ಮಾಡುವ ಒತ್ತಾಯದ ಪ ಪರಿಸ್ಥಿತಿ ಎದುರಾಗುತ್ತದೆ.'' 


ಬಟ್ಟೆ ನೇಯುತ್ತಿದ್ದ ಗಂಗಾಬಾಯಿ ಈಗ ಸೆಕೆಂಡ್‌ ಹ್ಯಾಂಡ್‌ 
ಬಟ್ಟೆಗಳನ್ನು ಕೊಳ್ಳುವ- ಮಾರುವ ವ್ಯಾಪಾರ* ನಡೆಸಿದ್ದಾಳೆ. 
ಸೂರತ್‌ನ ರೈಲು ನಿಲ್ದಾಣದ ಕ ಫುಟ್‌ಪಾತಿನಲ್ಲಿ 
ದಿನವೆಲ್ಲಾ ಆಮು ವ್ಯಾಪಾರ ನಡೆಯುತ್ತದೆ. ""ಕಾಫಿ, ಟೀ, 
ತರಕಾರಿ 'ಮಾರುವುದಕ್ಕಿ ತ ಇದೇ ಮೇಲು'' ಎನ್ನುತ್ತಾಳೆ ಆಕೆ. 
ಆಕೆಗೆ 52 ವರ್ಷ. ಸೋ ಮಂದಿ ಮೊಮ್ಮಕ್ಕಳ ಜವಾಬ್ದಾರಿ, 
40° ಸೆಲ್ಲಿಯಸ್ಸನ್ನು ದಾಟುವ ತಾಪಮಾನ. ತ 
ಜೀವನ ಬಲು ಕಷ್ಟಕರ. 


ಉತ್ತರ ಪ್ರದೇಶದ ಮಹಿಳೆಯರದ್ದೂ ಇದೇ ಕತೆ. 
ವಾರಣಾಸಿಯ ಸಿಲ್ಕ್‌ ಉದ್ಯಮ ತಲ್ಲಣಿಸುತ್ತಿದೆ. ಇಲ್ಲಿಯೂ ಸಹ 
ಚೀನಾದ ವಸ್ತ್ರಗಳು ಸ್ಥಳೀಯ ಉದ್ಯಮವನ್ನು ತಟಸ್ಥಗೊಳಿಸಿದೆ. 
ಇಲ್ಲಿಯೂ ಮಹಿಳೆಯರೇ ಮೊದಲು ಕೆಲಸ ಕಳೆದು 
ಕೊಂಡಿದ್ದಾರೆ. ' 


ಇದು ವಸ್ರೋದ್ಯಮಕ್ಕೆ ಮಾತ್ರ ಸೀಮಿತವಾಗಿಲ್ಲ 
ವಾರಣಾಸಿಯಲ್ಲಿ ಶೃಂಗಾರ ಸಾಧನಗಳು ಹಾಗೂ ಆಟಿಕೆಗಳ 
ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಬಿಂದಿ, ಸಿಂಧೂರ ಹಾಗೂ 
ಬಳೆಗಳನ್ನು ಇಟ್ಟುಕೊಳ್ಳಲು ಇಲ್ಲಿ ಸುಂದರವಾದ ಮರದ ಪುಟ್ಟ 


ಪೆಟ್ಟಿಗೆಗಳನ್ನು ತಯಾರಿಸುತ್ತಾರೆ. "ಆದರೆ ಈಗ ಅಂತರಾಷ್ಟ್ರೀಯ. 


ಶೃಂಗಾರ ಸಾಧನಗಳು "ಹಾಗೂ ಪ್ಲಾಸ್ಟಿಕ್‌ ಆಟಿಕೆಗಳ 
ಸುರಿಮಳೆಯಲ್ಲಿ ಮರದ ಆಟಿಕೆಗಳ ಹಾಗೂ ಕೆತ್ತನೆಯ 
ಉದ್ಯಮಕ್ಕೂ ಕಲ್ಲು ಬಿದ್ದಿದೆ. ನಗರದ ಅತಿ ದೊಡ್ಡ ಸಗಟು 
ವರ್ತಕ ಜಾ ನಾರಾಯಣ್‌ ಹೇಳುತ್ತಾರೆ - 
*“ಶತಮಾನಗಳಿಂದ ಪೋಷಿಸಿಕೊಂಡು ಬಂದಂತಹ ಕೆತ್ತನೆಯ 


ಕೌಶಲ್ಯಗಳು ನಮ್ಮ ಕಣ್ಣೆದುರಿಗೇ ನಿರ್ನಾಮವಾಗುತಿವೆ. 


ಸಮಸ್ಯೆಯ ಪರಿಹಾರಕ್ಕೆ ಸರ್ಕಾರ ಏನೇನೂ ಮಾಡುತಿಲ್ಲ'' 
ಜಗತ್‌ ನಾರಾಯಣ್‌ 300 ಕೆತ್ತನೆಕಾರರಿಗೆ ಕೆಲಸ 
ಒದಗಿಸುತ್ತಿದ್ದರು. 

ಗೀತಾ ಮೌರ್ಯ ವಾರಣಾಸಿಯ ಹೊರವಲಯದಲ್ಲಿ 
ನೆಲಸಿದ್ದಾಳೆ. ೫. ವೃತ್ತಿ ಮರದ ಆಟಿಕೆಗಳಿಗೆ ಬಣ್ಣ 
ಹಚ್ಚುವುದು. ಈ ಕೆಲಸ ದಲ್ಲಿ ಅವಳಿಗೆ ಚಾಕೀದಾರನಾಗಿರುವ' 
ಗಂಡನಿಂದಲೂ ಇಬ್ಬರು ಮಕ್ಕಳಿಂದಲೂ ಸಹಾಯ ಸಿಗುತ್ತದೆ. 
ಗಂಡ-ಹೆಂಡತಿ ಇಬ್ಬರೂ ದಿನಕ್ಕೆ 12 ತಾಸು ಸತತವಾಗಿ 
ದುಡಿಯುತ್ತಾರೆ. "ನಿಗದಿತ ಸಮಯದಲ್ಲಿ ಮಾಡದಿದ್ದರೆ, 


ಕೆಲಸ ಬೇರೆಯವರಿಗೆ ಕೊಡಲಾಗುತ್ತದೆ. ಈ ಆಸುಪಾಸಿನಲ್ಲಿ 


300 ಜನ ಕುಶಲಕರ್ಮಿಗಳು ಕೆಲಸಕ್ಕಾಗಿ “ಬೇಟೆ'ಯಾಡು 
ತಿದ್ದಾರೆ'' ಎನ್ನುತಾಳೆ ಗೀತಾ. 


ಮಹಿಳಾ ಕಾರ್ಮಿಕರ ಸಮಸ್ಯೆ ಯ ಬಗ್ಗೆ ಸರ್ಕಾರ 
ಕುರುಡನಂತೆ ಕುಳಿತಿದೆ. dud ವಸ್ತುಗಳ. ನಿಗಮದ 
ಅಭಿವೃದ್ಧಿ ಕಮಿಷನರ್‌ ಟಿನೂ ಜೋಷಿ "ಹೇಳುತ್ತಾರೆ - 
ರಂದ ಪ ಪ್ರಕ್ರಿಯೆಯನ್ನು ತಡೆಯಲು ನಾವೇನೂ 
ಮಾಡಲಾರೆವು. ಕತಲ ಕರ್ಮಿಗಳು ತಮ್ಮ ವಸ್ತುಗಳನ್ನು 
ಮಾರಾಟ ಮಾಡುವ ಕೌಶಲ್ಯ ಗಳಿಸಲು ಅವರಿಗಾಗಿ ವಿಶೇಷ 
ಶಿಬಿರಗಳನ್ನು ಏರ್ಪಡಿಸಲು ಪ್ರಯತ್ನಿಸುತ್ತಿದ್ದೇವೆ. ಇಲ್ಲಿ ಮುಖ್ಯ 
ಸಮಸ್ಯೆ ಏನೆಂದರೆ ಅವರು "ತಮ್ಮ. ವಸ್ತುವಿನ ಗುಣಮಟ್ಟಕ್ಕೆ 
ಅಷ್ಟಾಗಿ ಗಮನ ಕೊಡುತ್ತಿಲ್ಲ "ಫಿನಿಷಿಂಗ್‌": ಚೆನ್ನಾಗಿರುವುದಿಲ್ಲ 
ಜಾಗತಿಕ ಪೈಪೋಟಿಗೆ ನಿಲ್ಲಬೇಕಾದರೆ ತಮ್ಮ ಕೌಶಲ್ಯ 
ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳಬೇಕು. 

ಸಾವಿರಾರು ನಿರುದ್ಯೋಗಿ ಮಹಿಳೆಯರಿಗೆ ಜೋಷಿ 
ಯವರ ಈ ಮಾತುಗಳು ಯಾವ ಭರವಸೆಯನ್ನು ನೀಡವು. 
ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯ ಅಂಕಿಅಂಶಗಳ 
ಪ್ರಕಾರ ಅಂತಿಮವಾಗಿ ಸ ಸ್ಪಷ್ಟವಾಗುವುದೇನೆಂದರೆ ಕೆಲಸದಿಂದ 
ನೌಕರರನ್ನು ತೆಗೆಯುವುದಾದರೆ, ಮೊದಲು ಮಹಿಳೆಯರನ್ನೇ 
ತೆಗೆಯುತ್ತಾರೆ. ಇದರ ಪರಿಣಾಮಗಳನ್ನು ಮಹಿಳೆಯರೇ 
ಅನುಭವಿಸಿಕೊಂಡು ಹೋಗುತ್ತಾರೆ. 


ನಿರುದ್ಯೊ ೀಗಿಗಳ ಪಾಲಿಗೆ ಅಂಕಿ ಅಂಶ - ಅಧ್ಯಯನ 
ಎಲ್ಲವೂ ಅರ್ಥವಿಲ್ಲದ್ದು ಐಟಿಸಿಯ ಅಧ್ಯ ಕ್ಷರಾದ ಎಂ.ಕೆ. 
ಪಾಂಡೆ ಮಹಿಳೆಯರು ನೌಕರಿ ಕಳೆದುಕೊಳ್ಳುತ್ತಿದ್ದಾರೆ. ಅವರಿಗೆ 
ಯಾವ ಭದ್ರತಾ ಕ್ರಮವನ್ನು ಒದಗಿಸಿಲ್ಲ ಸರ್ಕಾರ ಇಲ್ಲಿ ಮಧ್ಯ 
ಪ್ರವೇಶಿಸಿ, Me ಕಾರ್ಮಿಕರ ಅವಶ್ಯ ಕತೆಗಳಿಗೆ "ವಿಶೇಷ 
ಗಮನ ಕೊಡುವುದು ಅಗತ್ಯ'' ಎನ್ನುತ್ತಾರೆ. 


ಅನುವಾದ : ಹೆಚ್‌.ಎನ್‌. ಗೀತಾ 
ಮೂಲ: ವಿಮೆನ್ಸ್‌ ಫೀಚರ್‌ ಸರ್ವೀಸ್‌ 


© 


1 


ನೀರಾವರಿ ಜಲ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ 


ಭಾರತದ ಜನಸ ೦ಖ್ಯೆಯಲ್ಲಿನ ಅರ್ಧದಷ್ಟು ಸಂಖ್ಯೆ 
ಮಹಿಳೆಯರದ್ದಾಗಿದೆ. ಮನೆಗಳಲ್ಲಿ ಕುಡಿಯುವುದಕ್ಕಾಗಿ, 
ನೈರ್ಮಲ್ಕಿ ಕರಣಕ್ಕಾಗಿ ಮುಂತುಡೆಬಿ ಬಸ ಬಳಸಲಾಗುವ 
ನೀರಿನ ಪ್ರಮುಖ ಬರ್ಪಾಂ ಈ ಮಹಿಳೆಯರು. 
ಹಾಡಿಯ. ವ್ಯವಸಾಯಕ್ಕಾಗಿ ಬಳಸಲಾಗುವ ನೀರಾವರಿ 
ಯಲ್ಲೂ ಕೂಡ ಇವರ ಪಾತ್ರ ಅಷ್ಟೇ ಪ್ರಮುಖವಾದುದ್ದಾಗಿದೆ. 
ಏಕೆಂದರೆ ಹೆಚ್ಚಿನ ಗ್ರಾಮೀಣ ಮಹಿಳೆಯರು ವ್ಯವಸಾಯದ 
ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ. 


ಮಹಿಳೆಯರ ಪಾತ್ರ 


ನೀರಾವರಿ ಮತ್ತು ವ್ಯವಸಾಯ ಕ್ಷೇತ್ರದಲ್ಲಿ ಗ್ರಾಮೀಣ 
ಮಹಿಳೆಯರ ಪಾತ್ರ. ಎಷ್ಟು ಪ್ರಮುಖವಾದುದೆಂದರೆ, 
ಮಹಿಳೆಯರ ವಿನಾ ಈ ಕ್ಷೇತ್ರ ಗಳನ್ನು ಊಹಿಸಲು ಸಾಧ್ಯವಿಲ್ಲ 
ಪ್ರಸುತ, ಮಹಿಳೆಯರಲ್ಲಿ ಕಟ ಅಡಗಿರುವ ಶಕಿ $ ಸಾಮರ್ಥ್ಯ 
ಗಳನ್ನು ಬಹಳ ಚೆನ್ನಾಗಿ ಗುರುತಿಸ ಲಾಗಿದ್ದು" ಬಹಳಷ್ಟು 
ಕ್ಷೇತ್ರಗಳಲ್ಲಿ ಅವರು ತಮ್ಮ ಸಾಮಥ್ಯ ೯ವನ್ನು ib ಎರೆಯ. 
ಬಡುವ? ನೀರಿನ ಬೇಡಿಕೆಯ ಪ್ರಮಾಣ ಹೆಚ್ಚುತಿರು 
ವುದರಿಂದ, ವ್ಯವಸಾಯೋತ್ಪನ್ನಗಳನ್ನು ಹೆಚ್ಚಿಸುವ ಅಗತ್ಯ ನಿರು 
ವುದರಿಂದ, ವಿವಿಧ ಉದ್ದೇಶಗಳಿಗಾಗಿ: ನೀರನು ಸಮರ್ಥವಾಗಿ 
ಬಳಸಬೇಕಾಗುವುದರಿಂದ, ಗೃಹ ಉದ್ದೇಶ ಹಾಗೂ ನೀರಾವರಿ 
ಉದ್ದೇಶಗಳಿಗೆ ನೀರನ್ನು ಬಳಸುವ ಬಗ್ಗೆ ಒಂದು ಯೋಜನೆ 
ಯನ್ನು ರೂಪಿಸುವ, ನೀರನ್ನು ನಿರ್ವಹಣೆ ಮಾಡುವ ಬಗ್ಗೆ 
ತಿಳಿದುಕೊಳ್ಳುವುದು ಅತ್ಯಾವಶ್ಯಕ. ಈ ನಿಟ್ಟಿನಲ್ಲಿ ಮಹಿಳೆ' 
ಯರಲ್ಲಿ ನೀರಾವರಿಯಲ್ಲಿ ಚ ನಿರ್ವಹಣೆ ಮಾಡುವ ಬಗ್ಗೆ 
ಜಾಗೃತಿ ಮೂಡಿಸಿ ಹೆಚ್ಚು ಸಹಕಾರ ನೀಡುವಂತೆ ಅನುವು. 
ಮಾಡಿಕೊಡಬೇಕು. 


ಜಲ ಸಂಪನ್ಮೂಲಗಳ ನಿರ್ವಹಣೆಯ ಜವಾಬ್ದಾರಿಯನ್ನು 
ಸರ್ಕಾರದಿಂದ ಕಮ್ಯೂ ನಿಟಿಗಳಿಗೆ ಅಥವಾ ಸ್ಥಳೀಯ ನೀರು 
ಬಳಕೆದಾರರ ತಂಗಳ ಉಕ್ಕಿ ವಹಿಸಿಕೊಡಬೇಕೆನ್ನುವ 
ನಿರ್ಧಾರದಿಂದ ಸಮಾನ ಹಂಚಿಕೆ ಮತ್ತು ಪರಿಣಾಮಕಾರಿ 
ಸಂಪನ್ಮೂಲ ನಿರ್ವಹಣೆಗೆ ಅರ್ಥ ಬರುತ್ತದೆ. ನೀರಾವರಿ 
ಉದ್ದೇಶಗಳಿಗೆ ನೀರು ನಿರ್ವಹಣೆಯ ಯೋಜನೆಯನ್ನು 
ರೂಪಿಸುವುದು ಹಾಗೂ ಅದನ್ನು ಕಾರ್ಯಗತಗೊಳಿಸುವ 
ಕಾರ್ಯವನ್ನು ಹೊತ್ತಿರುವ ನೀರು. ಬಳಕೆದಾರರ ಸಹಕಾರಿ 
ಸಂಘಗಳು j ನೀರು ಬಳಕೆದಾರರ ಸ ಸಂಸ್ಥೆಗಳಲ್ಲಿ ಸ್ತ್ರೀಯರ 
ಸಹಭಾಗಿತ್ವ ಅತ್ಯಂತ ವಿರಳವಾಗಿದೆ ಎಂಬುದು "ಕಂಡು 
ಬಂದಿದೆ. ಇಂ ಮುಖ್ಯ ಕಾರಣ ಸಂಘ ಸಂಸ್ಥೆಗಳಲ್ಲಿ 
ಮಹಿಳೆಯರನ್ನು ಹೊರತು ಪಡಿಸಿಸ ದಸ್ಯತ್ವ ನೀಡುತ್ತಿರುವುದು. 


ಸದಸ್ಯತ್ವದಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ನೀಡಿ ಸದಸ್ಯತ್ವ 


-ಕೆಸಿ ವಿಜಯಕುಮಾರಿ 


ವನ್ನು ನೀಡಿದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಬಲಪಡಿಸ 
ಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ 
ಹಾಗೂ ನಿರ್ವಹಣೆಯಲ್ಲಿ ಅವರ ಸಲಹೆ ಸೂಚನೆಗಳನ್ನು 
ಪರಿಗಣಿಸಿದ ಸಂಘ ಸಂಸ್ಥೆಯ ಕಾರ್ಯಗಳು ಪರಿಣಾಮಕಾರಿ 
ಯಾಗಿರುವುದು ಕಂಡುಬಂದಿದೆ. 


ನೀರಿನ ಲಭ್ಯತೆಯ ಕುರಿತಂತೆ ನ್ಯಾಯಯುತ ಹಕ್ಕುಗಳನ್ನು 
ಹೊಂದಿದ ವ್ಯಕಿಗಳು ಹಕ್ಕುಗಳನ್ನು ಹೊಂದದೆ ಇವ 
ವ್ಯಕ್ತಿಗಳಿಗಿಂತ ಹೆಚ್ಚು ಪ್ರಬರರಾಗಿದ್ದಾರೆ. ಪ್ಯೂ ಕಾರಣಕ್ಕಾಗಿ 
ಮಹಿಳೆಯರು, ಭೂ ಮತ್ತು ಜಲದ ಕುರಿತಂತೆ ನ್ಯಾಯಯುತ 
ಹಕ್ಕುಗಳನ್ನು ಹೊಂದುವ ಅಗತ್ಯತೆ ಬಗ್ಗೆ ಸುದೀರ್ಫ ವಿಚಾರ 
ಸಂಕಿರಣವು ನಡೆಯಬೇಕಾಗಿದೆ. 


ಸಾಮಾನ್ಯ ಜಲ ನಿರ್ವಹಣೆ, ನೀರಾವರಿ ಹಾಗೂ 
ಗೃಹೋದ್ದೇಶಗಳಿಗಾಗಿ ನೀರನ್ನು ಬಳಸುವ ಕಾರ್ಯದಲ್ಲಿ 
ಮಹಿಳೆಯರ ಪಾತ್ರ, ಸಾಮಥ್ಯ ೯ವನ್ನುಪ ಪರಿಗಣಿಸಿ ಅವರಿಗೆ ತಕ್ಕ, 
ನಿರ್ದೇಶನವನು ; ನೀಡುವುದು ಅತ್ಯ ಂತ ಸೂಕ್ತ ಆದ್ದರಿಂದ ಫೆ 
ಕ್ಷೇತ್ರದಲ್ಲಿ ಶಿಕ್ಷಣದ ಮೂಲಕ "ಅರಿವನ್ನು. ಮೂಡಿಸುತ್ತಾ 
ಮಹಿಳೆಯರ ಸಾಮಥ್ಯ ೯ವನ್ನು ವೃದ್ಧಿಗೊಳಿಸುವುದು' 
ಅತ್ಯಾವಶ್ಯಕ. ಜಲ ವಿಚಾರಗಳಲ್ಲಿ ಮಹಿಳೆಯರ ಹೆಚ್ಚಿನ 
ಪಾಲ್ಗೊಳ್ಳುವಿಕೆಯಿಂದ ಜಲ ಬಳಕೆ "ಮತ್ತು ನೈರ್ಮಲ್ಯ ಕರಣ 
ಗಳ ಕುರಿತ ಜಾಗೃತಿ ಕಾರ್ಯಕ್ರಮಗಳು "ಹೆಚ್ಚು ಟೇ 
ಕಾರಿಯಾಗಿರುವುದು. ಅವರ ಯೋಜಕ ಮತ್ತು ಸಾಂಘಿಕ 
ಭಾಗವಹಿಸುವಿಕೆಯು ಪರಿಣಾಮಕಾರಿ ಸಮರ್ಥ ಜಲ ಬಳಕೆಗೆ 
ಕೊಡುಗೆಯಾಗುವುದು. ಬಹಳಷ್ಟು ಮಹಿಳೆಯರು ಜಲ 
ಕ್ಷೇತ್ರಗಳಾದ ವ್ಯವಸಾಯ, ಗೃಹ ಮತು ಇನ್ನಿತರ ಉದ್ದೇಶಗಳಲ್ಲಿ 
ಒಳಗೊಂಡಿದ್ದರೂ, ಇನ್ನೂ ಸಾಂಪ್ರದಾಯಿಕ ವಿಧಾನಗಳನ್ನೇ 
ಅನುಸರಿಸುತ್ತಿದ್ದಾರೆ. ಓಟು ಈ ಮಹಿಳೆಯರಿಗೆ 
ತರಬೇತಿಯು. ಅತ್ಯಾ ವಶ್ಯ ಕ. 


ರೈತ ಮಹಿಳೆಯರಿಗಾಗಿ ತರಬೇತಿ 


ಅಂತರರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಹಾಗೂ ಸ್ಥಳೀಯ 
ಮಟ್ಟಗಳಲ್ಲಿ ನಡೆದ ಎಚಾರಗೋಷ್ಠಿಗಳಲ್ಲಿ ತಿಳಿದು ಬಂದ 
ಅಂಶವೇನೆಂದರೆ ನೀರಾವರಿ ಹಾಗೂ ಇನ್ನಿತರೇ ಸಂಬಂಧಿತ 
ಕ್ಷೇತ್ರಗಳಲ್ಲಿ ಜಲ ನಿರ್ವಹಣೆ ಕೈಗೊಳ್ಳುವ ರೈ ರೆತ ಮಹಿಳೆಯರಿಗೆ 
ತರಬೇತಿಯು ಅತ್ಯಾವಶ್ಯಕವಾಗಿದೆ ಭಂಟರು: 


1966-67ರಲ್ಲಿ ಕೇಂದ್ರವು ರೈತರಿಗಾಗಿ ಪ್ರಾಯೋಜಿಸಿದ 
ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತ 
ಮಹಿಳೆಯರಿಗಾಗಿ ಸಾಂಸ್ಥಿಕ ಆಧಾರದ ಮೇಲೆ ತರಬೇತಿಯನ್ನು 
ನೀಡಲು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮವನ್ನು 


. ಪ್ರಾಯೋಜಿಸಿದವರ ಅಭಿಪ್ರಾಯದ ಪ್ರಕಾರ ಸದರಿ ಈ 


ಕ್ರಮವನ್ನು ಪುರಷ ರೈತರನ್ನು  ದೃಷ್ಟಿಯಲ್ಲಿಟ್ಟುಕೊಂಡು ಅಭಿವೃ 

ಜಾ ಭರಣ ರೈತ "ಮಹಿಳೆಯರು ದೂ ಹಕ 
ಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸಾಧ್ಯ ವಾಗಲಿಲ್ಲ 
ಅಲ್ಲದೇ ಮಹಿಳೆಯರು ಸ ಸಂಪ್ರ ದಾಯವನ್ನು ಹೆಚ್ಚು ಅವಲಂಬಿ 
ಸಿರುವ ಕಾರಣ, ಪುರುಷ ರೈತರ ಜೊತೆ ಕಾರ್ಯಕ್ರಮಗಳಲ್ಲಿ 


ಪಾಲ್ಗೊಳ್ಳಲು ಹಿಂಜರಿದರು. ಹಳ್ಳಿಗಳಿಂದ ದೂರದಲ್ಲಿ 


ಆಯೋಜಿಸಲಾದ ತರಬೇತಿ ಶಿಬಿರಗಳಲ್ಲಿ ಅವರು 
ಭಾಗವಹಿಸಲು ಹಳ್ಳಿ ಸಂಪ್ರದಾಯಗಳು ಅಡ್ಡಿಪ ಡಿಸಿದವು. ಈ 
ಕಾರಣಗಳಿಂದಾಗಿ ಮಹಿಳೆಯರಿಗಾಗಿಯೇ ಪ್ರತ ಕ ತರಬೇತಿ 
ಗಳನ್ನು ಆಯೋಜಿಸುವುದು ಸೂಕ್ತ ME ಅಭಿಪ್ರಾಯ 
ಪಟ್ಟಿದ್ದಾರೆ. ಮಹಿಳಾ ತರಬೇತಿ ಶಿಕ್ಷಣ: ಮಾಹಿತಿಗಳಿಂದ ತಿಳಿದು 
ಬರುವುದೇನೆಂದರೆ, ಶಿಕ್ಷಣದಲ್ಲಿ ಹೊಲಿಗೆ, ನಿಟ್ಟಿಂಗ್‌, ಕೈಮಗ್ಗ 
ಕೋಳಿ ಸಾಕಣೆ, ಹೈನುಗಾರಿಕೆ' ಮುಂತಾದವುಗಳಿಗೆ "ಗಂ 
ಪ್ರಾಶಸ್ತ್ಯ ನೀಡಿ, ನೀರು” ನಿರ್ವಹಣೆ / ನೀರಾವರಿ 
ವ್ಯವಸಾಯಗಳಿಗೆ ಕನಿಷ್ಠ ಪ್ರಾಶಸ್ತ್ಯ ನೀಡಲಾಗಿದೆ. 


ಮಹಾರಾಷ್ಟ್ರದಲ್ಲಿ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿ 


ಕಾರ ಅಥವಾ ವಾಜ್ಯ ಔರಂಗಬಾದ್‌ ಇವರು ಆಯೋಜಿಸಿದ್ದ 


ರೈತರ ತರಬೇತಿ ಶಿಬಿರಗಳಲ್ಲಿ ಮಹಿಳೆಯರ ಸಂಖ್ಯೆ 


ಕ ಕ್ವೀಣವಾಗಿದ್ದುದ್ದು ಕಂಡುಬಂದಿದೆ. 1994ರಲ್ಲಿ ಮಹಾರಾಷ್ಟ್ರ 


ದಲ್ಲಿ ಅಚ್ಚುಕಟ್ಟುಪ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಸತಾರ ಇವರು 
ಮಹಿಳೆಯರಿಗಾಗಿಯೇ ಆಯೋಜಿಸಿದ್ದ ಶಿಬಿರದಲ್ಲಿ ಮಹಿಳೆ 
ಯರ ಪ್ರತಿಕ್ರಿಯೆ ಉತ್ತಮವಾಗಿತ್ತು 


ಕೃಷಿ ಇಲಾಖೆಯ ಮೂಲಕ ಮಹಿಳೆಯರಿಗಾಗಿ ತರಬೇತಿ 
ಗಳನ್ನು ಆಯೋಜಿಸಿದರೆ ಕೃಷಿಯ ಬಗ್ಗೆ ಹೆಚ್ಚಿನ. ತಿಳುವಳಿಕೆ 
ಯನ್ನು ನೀಡುವಲ್ಲಿಸಫ ಫರಸಾಕಬಹುಡ!.. 


ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಾನಮಾನ 


ಸಾಮಾನ್ಯ ವಾಗಿ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು 
ಕುಬ್ಬವಾಗಿ ಅಂದಾಜು ಮಾಡಲಾಗುತ್ತಿದೆ. ಬಹು ಪ್ರಕಾರದ ಕೃಷಿ 
ಚಟುವಟಿಕೆಗಳಲ್ಲಿ ಒಕ್ಕಲು ಮಹಿಳೆಯರು ತಮ್ಮ ಹೆಗಲು 
ಕೊಟ್ಟುಅತೀ ಭಾರವನ್ನು ಹೊರಬೇಕಾಗುತ್ತದೆ. ವಾಸ್ತವಿಕವಾಗಿ 
ಕೃಷಿಕ್ಷೇತ್ರ ದಲ್ಲಿ ಮುಖ್ಯ. ಪಾತ್ರವನ್ನು ವೆಹಿಸುವವರು ಪ್ರ 
ಮಹಿಳೆಯರೇ. ಕೊಯ್ದು ಮಾಡುದು; ಕಳೆ ಕೀಳುವುದು 
ಮುಂತಾದ ಕೆಲಸ ಕಾರ್ಯವನ್ನು ಮುಖ್ಯವಾಗಿ ನಿರ್ವಹಿಸು 
ವವರು ಈ ಮಹಿಳೆಯರೇ. ಈ ಕೆಲಸ ಹಾರ್‌ ಜೊತೆಗೇ, 
ಗೃಹ ಕಾರ್ಯವನ್ನು ನಿರ್ವಹಿಸಿ, ದನ ಕುರಿಗಳನ್ನು ನೋಡಿ 
ಕೊಂಡು ಹೊಲಗಳಲ್ಲಿ ಕೆಲಸ ಮಾಡುತ್ತಾರೆ. ಹೀಗಿರುವಾಗ 
ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯ ಸ್ಥಾನಮಾನ ಕಡಿಮೆ ದರ್ಜೆ 


ಯಲ್ಲಿರುವುದ್ಕೆ 2 ಕಾರಣಗಳಿವೆ. "ಅವು ಯಾವುವೆಂದರೆ 1] 


ಆಸ್ತಿಯ ಬಡಾ ಮತ್ತು ಆಸ್ತಿಪಾಸ್ತಿಯ ನಿಯಂತ್ರಣ ಪುರುಷರ 


ಕೈಯಲ್ಲಿರುವುದರಿಂದ 2) ಕೃಷಿಯಲ್ಲಿನ ಮುಖ್ಯ ಚಟುವಟಕೆ 

ಗಳಾದ ಬಿತ್ತನೆ ಮತ್ತು ಉಳುಮೆ ಮುಂತಾದ ಕಾರ್ಯಗಳನ್ನು 

ಪುರುಷರೇ ನಿರ್ವಹಿಸುವುದರಿಂದ ಮತ್ತು ಈ ಕ್ಷೇತ್ರ ಗಳಲ್ಲಿಯೇ. 

ತಾಂತ್ರಿಕ ಅಭಿವೃದ್ಧಿ ಕಾರ್ಯಗಳು ಸಾಗುತ್ತಿರುವ ಕಾರಣ, ಈ 

ppc ಅಭಿವೃದ್ಧಿ ಚಟುವಟಿಕೆ ಕಾರ್ಯವನ್ನು ನಿರ್ವಹಿಸುವ 
ಲಸದಲ್ಲಿ ಮಹಿಳೆಯ ಪಾತ್ರ ಸಾಕಷ್ಟಿಲ್ಲ 


ನೀರಾವರಿ ನಿರ್ವಹಣಾ ಸಹ ಭಾಗಿತ್ವದಲ್ಲಿ ಮಹಿಳೆಯ 
ಪಾತ್ರ 


ನಿರ್ವಹಣೆಯ ಕಾರ್ಯವನ್ನು - ರೈತರುಗಳಿಗೆ 
ವರ್ಗಾಯಿಸುವಾಗ, ಮಹಿಳೆಯರಿಗೆ ನಿರ್ದಿಷ್ಟ ದ ವೈಶಿಷ್ಟ್ಯ 


ಪೂರ್ಣ ಪಾತ್ರವನ್ನು ನೀಡಿದಲ್ಲಿ ನೀರಾವರಿ ನಿರ್ವಹಣಾ 
ಸಹಭಾಗಿತ್ವವನ್ನು ಯಶಸ್ವಿ ಯಾಗಿಸ ಸಬಹುದು. ಕೃಷಿ ಚಟುವಟಿಕೆ 
ಗಳಲ್ಲಿರುವ. ಒಡೆತನದ “ವಿಷ ಯ ಮುಂತಾದ ವಿಷಯಗಳನ್ನು 
ಪರಿಗಣನೆಗೆ ತೆಗೆದುಕೊಳ್ಳದೇ ಮಹಿಳೆಯರನ್ನು ಪುರುಷರಿ 

ಸರಿಸಮಾನರಾಗಿ ನಡೆಸಿಕೊಳ್ಳಬೇಕು. ಹೀಗೆ. SE 
ಒಂದು ಮಾರ್ಗವೆಂದರೆ, ಮಹಿಳಾ ಪ್ರತಿನಿಧಿಗಳನ್ನು ನೀರು 
ಬಳಕೆದಾರರ ಸಹಕಾಶಿ ಸಂಘಗಳಲ್ಲಿ ಸೇರಿಸಿಕೊಳ್ಳಬೇಕು 
ಅಥವಾ ಮಹಿಳಾ ಮಂಡಳಿಗಳನ್ನು ರಚಿಸಿ, ನೀರು ಬಳಕೆ 
ದಾರರ ಸಹಕಾರಿ ಸಂಘಗಳ ಚಟುವಟಿಕೆಗಳಲ್ಲಿ ಭಾಗವಹಿಸು 
ವಂತೆ ಮಾಡಿದಲ್ಲಿ ಅವರ ಚಟುವಟಿಕೆ ಕ್ಷೇತ್ರದಲ್ಲಿ 


ತಾಂತ್ರಿಕತೆಯನ್ನು ಉತ್ತಮಪ ಡಿಸುವಲ್ಲಿ ಸಹಾಯಕವಾಗುತ್ತದೆ. 


ಗಂಡು ಹೆಣ್ಣೆಂಬ ಭೇದಭಾವವನ್ನು. ತೊಡೆದು ಹಾಕುವಲ್ಲಿ 
ಯಶಸ್ವಿಯಾಗಬೇಕಾದರೆ, ಪೂರ್ಣಪ್ರಮಾಣದ ತರಬೇತಿ 
ಮತ್ತು "ಶಿಕ್ಷಣ ಕಾರ್ಯಕ್ರಮವನ್ನು ಅತ್ಯಾವಶ್ಯಕವಾಗಿ ಕೈಗೊಳ್ಳ 
ಬೇಕಾಗಿದೆ. 


ಕುಡಿಯುವ ನೀರು ಸರಬರಾಜು ಮತ್ತು ನಿರ್ಮಲೀಕರಣ 
ಕೆಲಸದಲ್ಲಿ ಮಹಿಳೆಯ ಪಾತ್ರ 


ಅಭಿವೃದ್ಧಿ ಹೊಂದುತ್ತಿರುವ ಸ ದೇಶಗಳಲ್ಲಿರುವಂತೆ, 
ಭಾರತದಲ್ಲೂ ಕೂಡ ನೀರನ್ನು ಸ ಸಂಗ್ರಹಿಸಿ ಗೃಹಕಾರ್ಯಗಳಲ್ಲಿ 
ಬಳಸುವುದರಲ್ಲಿ ಮಹಿಳೆಯೇ ಜವಾಬ್ದಾರಳಾಗಿರುತ್ತಾಳೆ. 
ಅನುಭವದಿಂದ. ಮತ್ತು "ಆಟಿಟ್ಯೂಡ್ಸ್‌ ಅಂಡ್‌. ಪ್ರಾಕ್ಟೀಸಸ್‌ ವ 
ಅಧ್ಯಯನದ ಪ್ರಕಾರ” ಭಾರತದ ಗ್ರಾಮೀಣ ಪ್ರದೇಶದಲ್ಲಿ 
ಮಹಿಳೆಯು "ನೀರನ್ನು ಸಂಗ್ರಹಿಸುವ ಕಾರ್ಯದಲ್ಲಿ 
ದಿನವೊಂದಕ್ಕೆ ಒಂದರಿಂದ ನಾಲ್ಕು ತಾಸುಗಳನ್ನು ಕಳೆಯುತ್ತಾಳೆ. 


ಹೆಚ್ಚು ಕಡಿಮೆ ಕೃಷಿಯ ಅರೇ ಕೆಲಸವನ್ನು ಮಹಿಳೆ 


ನಿರ್ವಹಿಸುತ್ತಾಳೆ ಮತ್ತು ಗ್ರಾಮೀಣ ಭಾರತದಲ್ಲಿ ಶೇ. 30ಕ್ಕಿ ೦ತ 
ಹೆಚ್ಚು ಜಪಂ ಮಹಿಳೆಯೇ ಯಟಮಾನಿ 


ಯಾಗಿರುತಾಳೆ. ಮಹಿಳೆಯ ಕಾರ್ಯಭಾರವು, ನೀರಾವರಿಗೆ 


ಅಥವಾ ಗೃಹಕೃತ್ಯಗಳಿಗೆ ಲಭ್ಯವಾಗುವ ನೀರಿನ ಮೇಲೆ 
ಅವಲಂಬಿತವಾಗಿದೆ. ಗೃಹಕಾರ್ಯಗಳಿಗೆ. ನೀರಿನ ವ್ಯವಸ್ಥೆ 


ಮಾಡುವುದಕ್ಕಾಗಿ ಮಹಿಳೆಯರು ಬೇಕು. ನೀರು, 
ಸಮೀಪದಲ್ಲಿ ದೊರೆಯದೇ ಇದ್ದ ಪಕ್ಷದಲ್ಲಿ ದೂರದಿಂದ 
ಹೊತ್ತು ತರುವುದಕ್ಕಾಗಿ ಮಹಿಳೆಯರು ಬೇಕು. ನಿರ್ಮಲೀ 
ಕರಣದ ಸೌಕರ್ಯಗಳ ಅಭಾವದಿಂದ ಉಂಟಾಗುವ ಸಮಸ್ಯೆ 
ಗಳನ್ನು ಎದುರಿಸಬೇಕಾದವರು ಮಹಿಳೆಯರು. ಆರು ಸದಸ್ಯ 
ರಿರುವ ಮನೆಗೆ ಅಥವಾ ಒಂದು ದಿನಕ್ಕೆ ಮನುಷ್ಯನೊಬ್ಬನಿಗೆ 


32 ಲೀಟರ್‌ ನೀರಿನಂತೆ, 192 ಲೀಟರ್‌ ನೀರನ್ನು ಹೊತ್ತು 


ತರಲು ಅವರು ನೀರಿನ ಮೂಲದೆಡೆಗೆ ಸರಾಸರಿ 9 ಜಾರಿ 
ಓಡಾಡಬೇಕಾಗುತ್ತದೆ. ಮಹಿಳೆಯರ ಸಾಮೂಹಿಕ ಒಗ್ಗಟ್ಟು 
ಮತ್ತು ಐಕಮತ್ಯವೇ ಅವರ ಅಗಾಧ ಸಾಮರ್ಥ್ಯದ ಮೂಲ 
ವಾಗಿದೆ ಹಾಗೂ ಇದು ಅನುಕರಣೇಯ ಕೂಡ. ಆದ್ದರಿಂದ 
ಅವರನ್ನು ಉತ್ತೇಜನಗೊಳಿಸಿ ಜಲನಿರ್ವಹಣೆ ಕಾರ್ಯದಲ್ಲಿ 
ಭಾಗವಹಿಸಲು ಅನುವು ಮಾಡಿಕೊಡಬೇಕು. ಸ್ಥಳೀಯ 
ಮಹಿಳೆಯರಿಗೆ ಅವರ ಸುತ್ತಮುತ್ತಇರುವ ನೀರಿನ ಮೂಲಗಳ 
ಬಗ್ಗೆ ಉತ್ತಮ ತಿಳುವಳಿಕೆ ಇರುತ್ತದೆ. ಈ ತಿಳುವಳಿಕೆಯು 
ಅವರು ಸ್ಥಳೀಯರಾಗಿರುವ ಕಾರಣದಿಂದ ಬಂದಿರುವುದಿಲ್ಲ 
ಅವರು ಎಷ್ಟು ವರ್ಷಕಾಲ ನಂಬಿಗಸ್ಥರಾಗಿ ವಾಸಿಸುತಿರುತಾರೆ 
ಎಂಬುದರ ಮೇಲೆ ಆಧಾರಗೊಂಡಿದೆ. ಅವರಿಗೆ, ಅವರ 
ಹಳ್ಳಿಯಲ್ಲಿ ಯಾರು ಯಾರು ವಾಸಿಸುತ್ತಿದ್ದಾರೆ ಮತ್ತು ಯಾವ 
ಜನಾಂಗದ ಅಭ್ಯಾಸಗಳು ಹೇಗೆ ಮತ್ತು ಅವರ ಇಷ್ಟುನಿಷ್ಟಗಳು 
ಯಾವುದು, ಜನರು ಯಾವ ರೀತಿ ನಿಖಿನ ಬಳಕೆ ಮಾಡುತ್ತಾರೆ 
ಮತ್ತುಕಲ್ಲಶಗಳ ಎತರಣೆ ಹೇಗೆ ಮಾಡುತ್ತಾರೆ ಎಂಬುದರ ಬಗ್ಗೆ 
ಅರಿವಿರುತದೆ. ಪೂರ್ವಕಾಲದಲ್ಲಿ ಈ ನಿರ್ಧಾರಕ ತಿಳುವನ್ನು 
ಅಲಕ್ಷ್ಯ ಮಾಡಲಾಯಿತು ಮತ್ತುಈ ಕಾರಣದಿಂದಾಗಿ ಹಲವು 
ಬಾರಿ ಸರ್ಕಾರದಿಂದ ಅಭಿವೃದ್ಧಗೊಂಡ ನೀರಿನ ಮೂಲಗಳು 
ಮತ್ತುಲೆಟ್ರಿನ್‌ ಗಳು ನಿರುಪಯೋಗಗೊಂಡವು. ) 


ಜಲ ಸಂಪನ್ಮೂಲ ಯೋಜನೆಗಳನ್ನು ಸರಿಯಾಗಿ 
ಯೋಜಿಸಿ ವಿನ್ಯಾಸ ರಚಿಸಿ, ಕುಡಿಯುವ ನೀರು ಸರಬರಾಜಿನ 
ಉದ್ದೇಶ ಮತ್ತು ಇನ್ನಿತರೇ ಉಪಯೋಗಗಳ ಉದ್ದೇಶಗಳನ್ನು 
ಇಟ್ಟುಕೊಂಡು ರೂಪಿಸುವುದರಿಂದ ಈ ಜಲಸಂಪನ್ಮೂಲ 
ಯೋಜನೆಗಳ ನಿರ್ಮಾಣವು ಗ್ರಾಮೀಣ ಮಹಿಳೆಯರ ಹಲವು 
ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತವೆ. ಈ ಕಾರ್ಯದಿಂದ, 
ಅವರ ಮನೆ ಬಾಗಿಲಿಗೆ ನೀರನ್ನು ತರುವಲ್ಲಿ ಯಶಸ್ವಿಯಾಗಿ, 
ಮಹಿಳೆಯರು ನೀರಿಗಾಗಿ ದೂರದೂರದವರೆಗೆ ಅಲೆದಾಡ 
ಬೇಕಾಗುವ ಪರಿಸ್ಥಿತಿಯಿಂದ ಮುಕ್ತಿಗೊಳಿಸಬಹುದು. 


ಮಹಿಳೆಯರಿಗೆ ತಿಳುವಳಿಕೆ, ಮಾಹಿತಿ ಮತ್ತು ತರಬೇತಿ 
ಕಾರ್ಯಕ್ರಮಗಳು | 


ಇತ್ತೀಚೆಗೆ ಮಹಿಳೆಯರಿಗೆ ತಿಳುವಳಿಕೆ, ಮಾಹಿತಿ, ಮತ್ತು 
ತರಬೇತಿ ನೀಡುವ ವಿಚಾರದಲ್ಲಿ ಪ್ರಾಮುಖ್ಯತೆ ನೀಡಲಾಗು 
ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಮತ್ತು ಮಕ್ಕಳ 
ಅಭಿವೃದ್ಧಿ ಯೋಜನೆಯಡಿ, the community based 
convergent services programme ಮತ್ತು ಮಾಹಿತಿ, ಶಿಕ್ಷಣ 


ಈ 


ಮತ್ತುಸಂಪರ್ಕ ವಿಭಾಗದ ಅಂಗಗಳು, ತಮ್ಮವಿವಿಧ ಸರ್ಕಾರಿ 
ಕಾರ್ಯಕ್ರಮಗಳಡಿ ಪ್ರಸುತ ಇರುವ ಸೌಲಭ್ಯಗಳನ್ನು 
ಉಪಯೋಗಿಸಿಕೊಂಡು ಮಹಿಳೆಯರು ತಮ್ಮ ಅಗತ್ಯಗಳನ್ನು 
ಹೊಂದುವಲ್ಲಿ ಅವರಿಗೆ ಆದ್ಯತೆ ಸಿಗುವ ಹಾಗೆ ಮಾಡುವಲ್ಲಿ 


ಸಹಾಯಕವಾಗುತ್ತವೆ. ದ ಯುನೈಟೆಡ್‌ ನೇಷನ್ಸ್‌ ಚಿಲ್ಡ್ರನ್ಸ್‌ 


ಫಂಡ್‌ (UNICEF) ನವರು ಭಾರತ ಸರ್ಕಾರದೊಂದಿಗೆ 
ಬಹಳ ಹಿಂದಿನಿಂದಲೂ ದೇಶದ ಗ್ರಾಮೀಣ ಪ್ರದೇಶಗಳಿಗೆ 
ಸುರಕ್ಷಿತ. ನೀರು ಒದಗಿಸುವ ಕಾರ್ಯದಲ್ಲಿ ನಿರತವಾಗಿದೆ. 
ಈಗ, ಯೂನಿಸೆಫ್‌ (UNICEF) ಆಧಾರಿತ ಯೋಜನೆಗಳಲ್ಲಿ 
ಸ್ಥಳೀಯ ಮಹಿಳೆಯರು ಮತ್ತು ಗ್ರಾಮ ಜಲ ಮತ್ತು 
ನಿರ್ಮಲೀಕರಣ ಸಮಿತಿಗಳು ಹೊಸ ನೀರಿನ ಮೂಲಗಳನ್ನು 
ಗುರುತಿಸುವಲ್ಲಿ. ಸಹಾಯಕರಾಗಿರುತಾರೆ. ನೀರಿನ 
ಮೂಲಗಳನ್ನು ಯಾವ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಬೇಕು 
ಎಂಬುದನ್ನು ನಿರ್ಧರಿಸುವುದು ಮತ್ತು ಗ್ರಾಮೀಣ 
ಮಹಿಳೆಯರಿಗೆ ಹ್ಯಾಂಡ್‌ ಪಂಪ್‌ ಮೆಕ್ಕಾನಿಕ್‌ಗಳ ಬಗ್ಗೆ 
ತರಬೇತಿ ನೀಡುವುದು, ನೀರು ಸರಬರಾಜು ಮತ್ತು ಪರಿಸರ 
ನಿರ್ಮಲೀಕರಣ ಕಾರ್ಯಗಳು ಮೊಬಿಲೈನಿಂಗ್‌ 
ಕಮ್ಯುನಿಟಿಯ ಕಾರ್ಯಕ್ರಮದ ಪ್ರಥಮ ಹಂತವಾಗಿದೆ. 
ಏಕೆಂದರೆ, ಮಹಿಳೆಯರು, ಜಲ ಮತ್ತು ನಿರ್ಮಲೀಕರಣ 
ನಿರ್ವಹಣೆ ನಿರ್ವಹಿಸುವಲ್ಲಿ ಮಾತ್ರವಲ್ಲ ತಮ್ಮಲ್ಲಿರುವ 


ಮಾಹಿತಿಗಳನ್ನು ಮಕ್ಕಳಿಗೆ ರವಾನಿಸುವ ಜವಾಬ್ದಾರಿಯನ್ನು 


ಹೊತ್ತಿರುತ್ತಾರೆ. 

ಮೇಲೆ ವಿವರಿಸಿರುವಂತೆ, ಕಮ್ಯೂನಿಟಿಯು ಸರ್ಕಾರ 
ಮತ್ತುಸಬ್ಸಿಡಿಗಳ ನೆರವಿಲ್ಲದೆ ಕಾರ್ಯ ನಿರ್ವಹಿಸುತಿರುವುದು 
ಕಾರ್ಯಕ್ರಮದ ಸಫಲತೆಗೆ ಕಾರಣವಾಗುತ್ತಿದೆ. ಆದ್ದರಿಂದ 
ಸರ್ಕಾರದ ಪಾತ್ರವನ್ನು ಸೀಮಿತಗೊಳಿಸುವ ಅಗತ್ಯವಿದೆ. ಸೂಕ್ತ 
ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ನೀಡುವುದು, ನಿರ್ಮಲೀ 
ಕರಣದ ಸೌಲಭ್ಯಗಳ ನಿರ್ಮಾಣದ ಬಗ್ಗೆ ತಿಳುವಳಿಕೆ 
ನೀಡುವುದು, ಗ್ರಾಮೀಣ ಜನರಲ್ಲಿ ಜಾಗೃತಿಯನ್ನು ಮೂಡಿಸು 
ವುದು, ಪ್ರೇರೇಪಿಸುವುದು ಮುಖ್ಯ ಬದಲಾವಣೆಗಳನ್ನು 
ತರುವ ಕಾರ್ಯಗಳು ಸೆಂಟ್ರಲ್‌ ರೂರಲ್‌ ಸ್ಯಾನಿಟೇಷನ್‌ 
ಪ್ರೋಗ್ರಾಮ್‌ನ ಶ್ರೇಷ್ಠ ಗುರುತುಗಳಾಗಿವೆ. ಈ ಕಾರ್ಯಕ್ರಮ 
ಗಳನ್ನು ಹ್ಯೂಮನ್‌ ರಿಸೋರ್ಸಸ್‌ ಡೆವಲಪ್‌ ಮೆಂಟ್‌ನ 
ವಿಭಾಗಗಳು ಹಮ್ಮಿಕೊಳ್ಳಲಿವೆ. ' 


ನಿರ್ಣಾಯಕ ಹಂತಗಳಲ್ಲಿ ಮಹಿಳೆಯ ಪಾತ್ರ ಸಂವಿಧಾನ 
(73ನೇ ತಿದ್ದುಪಡಿ) ಕಾಯಿದೆ 1992ರ ಪ್ರಕಾರ, ಸಾಕಷ್ಟು 
ಸಂಖ್ಯೆಯಲ್ಲಿ ಮಹಿಳೆಯರು ಪಂಚಾಯತ್‌ಗಳ ಮೂಲಕ 
ಆಳ್ವಿಕೆ ಕಾರ್ಯಗಳಲ್ಲಿ 
ನಿರ್ಣಾಯಕ ಹಂತಗಳಲ್ಲಿ ಪಾಲುಗೊಳ್ಳಬಹುದು. 
ಸರ್ಕಾರೇತರ ಸಂಸ್ಥೆಗಳು ಮತ್ತುಸ್ವಯಂ ಸಂಸ್ಥೆಗಳು ಮಹಿಳಾ 


ಒಳಗೊಳ್ಳಬಹುದು ಮತ್ತು ' . 


ಮಾ 


ಸದಸ್ಯರನ್ನು ಒಳಗೊಂಡಿರಬೇಕು. ನೀರಾವರಿ ಯೋಜನೆಯೇ 
ಆಗಿರಲಿ ಅಥವಾ ನೀರು ಸರಬರಾಜು ಯೋಜನೆಯೇ 
ಆಗಿರಲಿ, ಆರ್ಥಿಕ ಸಾಮಾಜಿಕ ಸರ್ವೇಯ ಪ್ರಕಾರ ಮಹಿಳೆಯ 
ಅವಶ್ಯಕತೆ ಅತ್ಯಗತ್ಯ. 

ಮಹಿಳೆಯ ಪಾತ್ರವನ್ನು ಉತ್ತಮಗೊಳಿಸುವುದಕ್ಕಾಗಿ 
ಕಾರ್ಯಕ್ರಮಗಳು 


ಮಹಿಳೆಯ ಬುದ್ಧಿಮತ್ತೆ ಮತ್ತು ಮಾಹಿತಿ ಜ್ಞಾನವನ್ನು 
ಉತ್ತಮಗೊಳಿಸುವ ಪ್ರಯತ್ನವನ್ನು ಈಗ ಪ್ರಸುತ ಇರುವ ಮತ್ತು 
ಹೊಸ ತಂತ್ರಜ್ಞಾನಗಳಲ್ಲಿ ಮಾಡಬೇಕು. ಹೊಸ ತಂತ್ರಜ್ಞಾನ 
ಗಳಲ್ಲಿ ಸಾಧ್ಯವಾದಷ್ಟು ಅಲ್ಪಾವಧಿ ಕೋರ್ಸ್‌ಗಳನ್ನು ಮತ್ತು 
ಉದ್ಯಮೀಕರಣದ ಅಭಿವೃದ್ಧಿ ಕೋರ್ಸ್‌ಗಳನ್ನು ವಿನ್ಯಾಸ 
ಗೊಳಿಸಿ, ಅದನ್ನು ಗ್ರಾಮ ಮಟ್ಟದಲ್ಲಿ ನಿರ್ದಿಷ್ಟ ಸ್ಥಳೀಯ 
ಅಗತ್ಯತೆಗಳನ್ನು ಪೂರೈಸುವಂತೆ ಸಂಘಟಿಸಬೇಕು. 


ಮಹಿಳೆಯರ ಪಾತ್ರಗಳಲ್ಲಿ ಸಾಕಷ್ಟು ವೈವಿಧ್ಯತೆ ಇರಬೇಕು. 
ಮಹಿಳೆಯರು ತಮಗೆ ತಾವೇ ಹೆಚ್ಚು ಅವಕಾಶಗಳಲ್ಲಿ ಅಂದರೆ 
ಆಹಾರ ಸಂಸ್ಕರಣೆ, ಕೊಯ್ದು ತಂತ್ರಜ್ಞಾನ, ಕೋಳಿ ಸಾಕಣೆ, 
ರೇಷ್ಮೆ ಹುಳು ಸಾಕಣೆ, ಮುಂತಾದವುಗಳಲ್ಲಿ ತೊಡಗಿಸಿ 
ಕೊಳ್ಳಬೇಕು. 


ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮಗಳನ್ನು 
ವಿಸ್ತರಿಸುವ ಪ್ರಯತ್ನ ಮಾಡಬೇಕು. ಈ ಕಾರ್ಯಕ್ಕಾಗಿ ಚೆನ್ನಾಗಿ 
ತರಬೇತಿ ಹೊಂದಿದ ಮಹಿಳಾ ಕಾರ್ಯಕರ್ತರುಗಳನ್ನು 
ಬಳಸಿಕೊಂಡಲ್ಲಿ ಅವರು ಮಹಿಳಾ ಚಟುವಟಿಕೆಗಳನ್ನು ಕನಿಷ್ಠ 
ಮಟ್ಟದಿಂದ ಉತ್ಪಮಗೊಳಿಸುತ್ತಾರೆ. ಪ್ರಗತಿಶೀಲ ಕೃಷಿ 
ಮಹಿಳೆಯರನ್ನು ಗುರುತಿಸಿ ಅವರನ್ನು ಸಾಮರ್ಥ್ಯ ಸಂಪನ್ಮೂಲ 
ಮಹಿಳೆಯರನ್ನಾಗಿ ನೇಮಿಸಬಹುದು. ಈ ಮಹಿಳೆಯರು, 
ಸಂಶೋಧನೆ ನಡೆಸುತ್ತಿರುವ ವಿಜ್ಞಾನಿಗಳು ಮತ್ತು 
ಕಾರ್ಯಕರ್ತರೊಡನೆ ಕೂಡ ಕಲೆತು ಕೆಲಸ ಮಾಡುತ್ತಾರೆ. 
ಮಹಿಳೆಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ 
ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, 
ಮಹಿಳೆಯರ ಸಮಸ್ಯೆಗಳ ಮೇಲೆ ಒಂದು ನಿರ್ದಿಷ್ಟ 
ಸಂಶೋಧನಾ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಬೇಕು. 


ಇದೇ ರೀತಿಯ ಸಂಶೋಧನಾ ಕಾರ್ಯಕ್ರಮಗಳನ್ನು 
ಗುಲಾಮಗಿರಿಯ ನಿರ್ಮೂಲನೆ, ಕಾರ್ಮಿಕ ವೈವಿಧ್ಯತೆ ಮತ್ತು 
ಗಳಿಕೆಯನ್ನು ವೃದ್ಧಿಗೊಳಿಸುವಿಕೆಯ ಮೇಲೂ ಕೈಗೊಳ್ಳಬೇಕು. 


(ಕೃಪೆ: ಜಲಸಂಪನ್ಮೂಲ) 


ಪೋಲೀಸು ಠಾಣೆಯಲ್ಲಿ "ಕನ್ಯತ್ವದ ಪರೀಕ್ಷೆ 


ಅಸ್ಸಾಮಿನಲ್ಲಿ ನಡೆದ ಈ ಘಟನೆ ಕೇಳಿ ಶಾಕ್‌ ಆಯಿತು. 
ವಿದ್ಯಾವಂತ ಹೆಣ್ಣು ಮಕ್ಕಳ ಮೇಲೆ ಇಂತಹ ಅನಾಚಾರ 
ನಡೆಯಬಹುದಾದರೆ, ಉಳಿದವರ ಗತಿ ಏನು ? ಕೇವಲ 
ಅನುಮಾನದ ಮೇಲೆ ಪೋಲೀಸರು ಹೆಣ್ಣುಮಕ್ಕಳನ್ನು ದಸ್ತಗಿರಿ 
ಮಾಡಬಹುದೆ, ಗಂಡು ವೈದ್ಯರನ್ನು ಕರೆಸಿ “ಕನ್ಯತ್ವ' ದ ಪರೀಕ್ಷೆಗೆ 
ಹಚ್ಚಬಹುದೆ ಹದ್ದು ಮೀರಿ ನಡೆದಿರುವ ಅಸ್ಸಾಮಿನ 
ಪೋಲೀಸರ ವಿರುದ್ಧ ವಿಚಾರಣೆಯನ್ನು ಒತ್ತಾಯಿಸಲೇಬೇಕಿದೆ. 


ಆದದ್ದು ಇಷ್ಟು ಅಸ್ಸಾಮಿನ ನಲ್ಬರಿ ಜಿಲ್ಲೆಯಲ್ಲಿರುವ ರೀತಾ 
ದತ್ತಾ ಮತ್ತು ಶಿಖಾಮಣಿ ಭಟ್ಟಾಚಾರ್ಯ, ವಿದ್ಯಾವಂತ 
ಹುಡುಗಿಯರು. ಪದವೀಧರೆ ರೀತಾ ದತ್ತಾ ಸಮಾಜ ಸೇವಾ 
ಕಾರ್ಯದಲ್ಲಿ ಚಟುವಟಿಕೆಯಿಂದಿರುವಾಕೆ. ಈಕೆ "ಅಸ್ಸಾಮ್‌ 
ಗಣ ಪರಿಷತ್‌' ಪಾರ್ಟಿಯ ಕಾರ್ಯಕರ್ತೆ. ಇತ್ತೀಚೆಗಷ್ಟೆ | 
ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷಳಾಗಿ ಚುನಾಯಿತಳಾದಳು. 
ಒಂದು ದಿನ ತಟ್ಟನೆ ಗೌಹಾತಿಯ ಸ್ಥಳೀಯ ಪತ್ರಿಕೆಯೊಂದು, 
ರೀತಾ ಮತ್ತು ಶಿಖಾಮಣಿ "ಬ್ಲೂ ಫಿಲ್ಮ್ಸ್‌]ನಲ್ಲಿ ಕೆಲಸ 
ಮಾಡುತ್ತಿದ್ದಾರೆ ಎಂದು ಪ್ರಕಟಿಸಿಬಿಟ್ಟಿತು. ಸ್ಥಳೀಯ ಪೋಲಿಸರು 
ಈ ಇಬ್ಬರು ಹುಡುಗಿಯರನ್ನು ಜೈಲಿಗೆ ಎಳೆದೊಯ್ದರು. 
ಹುಡುಗಿಯರು ಎಷ್ಟೇ ಪ್ರತಿಭಟಿಸಿದರೂ, ಬಿಡದೆ ಅವರ 
"ಕನ್ಯತ್ವ' ವನ್ನು ಬಲಾತ್ಕಾರದಿಂದ ಗಂಡು ವೈದ್ಯರಿಂದ ಪರೀಕ್ಷೆ 
ಮಾಡಿಸಿದರು. ಮೂರು ದಿನಗಳ ನಂತರ ಬೇಲ್‌ ಮೇಲೆ 
ಹೊರಬಂದ ಹುಡುಗಿಯರು "ಯಾವುದೇ ಪುರಾವೆ ಇಲ್ಲದೆ, 
ಕೇವಲ ಅನುಮಾನದ ಮೇಲೆ, ಪತ್ರಿಕೆ ಯೊಂದರ ಹೇಳಿಕೆ 
ಮಾತಿನ ಮೇಲೆ ದಸ್ತಗಿರಿ ಮಾಡಿ, ಕನ್ಯತ್ವದ ಪರೀಕ್ಷೆಗಿಳಿಸಿದ ಅತಿ 
ಹೇಯ ಕಾರ್ಯ'ದ ಬಗ್ಗೆ ವಿರುದ್ಧ ಪ್ರತಿಭಟಿಸಿದರು. ನಲ್ಬರಿ 
ಜಿಲ್ಲೆಯ ಡೆಪ್ಯಟಿ ಕಮಿಷನರ್‌ ಬಿ.ಕೆ. ಚಕ್ರವರ್ತಿ, ಸ್ಥಳೀಯ 
ಎಂ.ಎಲ್‌.ಎ. ನೀಲಮನಿ ಸೇನ್‌ ಬಳಿ ಹೋಗಿ ಪೋಲಿಸರ 
ವಿರುದ್ಧ ದೂರು ಹೇಳಿದರೆ, ಅದೇ ಪೋಲೀಸರು ಸಂಜೆ ಬಂದು 
ಪೋಲೀಸು ಠಾಣೆಗೆ ಬರುವಂತೆ ಬಲವಂತಿಸಿದರು. ರೀಟಾ 
ಇದರ ಹಿಂದೆಲ್ಲ ರಾಜಕೀಯ ಕೈವಾಡವನ್ನು 
ಅನುಮಾನಿಸುತ್ತಿದ್ದಾರೆ. 


ಹೇಳಿಕೆಯ ಮಾತಿನ ಮೇಲೆ ಪೋಲೀಸರು ಯಾವ 
ಹುಡುಗಿಯನ್ನು ಬೇಕಾದರೂ ಜೈಲಿಗೆ ಎಳೆದೊಯ್ಯಬಹುದು, 
ಗಂಡು ವೈದ್ಯರಿಂದ ಕನ್ಯತ್ವದ ಪರೀಕ್ಷೆಗಿಳಿಯಬಹುದು-ಇಂಥಾ 
ಆಘಾತದ ಮಟ್ಟಕ್ಕೆ ಮಹಿಳೆ ಅಸುರಕ್ಷಿತಳಾಗಿದ್ದಾಳೆ. ಮೊದಲು 
ಪತ್ರಿಕೆಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಇಡೀ ಪ್ರಕರಣದ 
ವಿಚಾರಣೆಯಾಗಬೇಕು. ಕನ್ಯತ್ವದ ಪರೀಕ್ಷೆಯಿಂದ ಪೋನೋ 
ಚಿತ್ರಗಳಲ್ಲಿ ನಟಿಸಿದ್ದು ಹೇಗೆ ತಿಳಿಯುತ್ತದೆಯೋ, ಪೋಲೀಸರ 
ನವನವೀನ ಅನಾಚಾರಗಳ ಬಗ್ಗೆ ತರಾಟಿಗೆ 
ತೆಗೆದುಕೊಳ್ಳಬೇಕು. ಈ ಇಡೀ ಪ್ರಕರಣದ ಬಗ್ಗೆ ವಿಚಾರಣೆಗೆ 
ಒತ್ತಾಯಿಸಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಕೇಳಿ, "ನೆರವು' 
'ಮತ್ತು"ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ' ಸಂಘಟನೆಗಳು 
| ಪತ್ರ ಬರೆದಿವೆ. 


ಬದುಕುಳಿದು ಬಂದ ಸಾಹಸಗಾಥೆ ! 


ಆತ ಹೆಂಡತಿಯನ್ನು ಕ್ರೂರವಾಗಿ ಹೊಡೆದ, ಬಡಿದ. ಬಟ್ಟೆ 
ಕಿತ್ತುಹಾಕಿ, ಕುತ್ತಿಗೆ ಹಿಚುಕಿ, ಸತ್ತಳೆಂದು ಖಾತರಿಯಾಗಿ ಕಾರಿನ 
ಡಿಕ್ಕಿಯಲ್ಲಿ ತುರುಕಿದ. ಐದು ಗಂಟೆ ಕಾರಿನ ಡಿಕ್ಕಿಯಲ್ಲಿ 
ಸಿಕ್ಕಿಕೊಂಡ ಆರತಿ ಅರೋರ ಸತಿರಲಿಲ್ಲ ಉಸಿರು ಉಳಿದಿತ್ತು 
ಕಾರಿನಿಂದ ಹೊರಬಿದ್ದು ತಪ್ಪಿಸಿಕೊಂಡ ಆಕೆ, ಪೋಲೀಸು 
ಠಾಣೆಯನ್ನು ಸಂಪರ್ಕಿಸಲು ಸಾಧ್ಯವಾಯಿತು. ಕ್ರೂರಿ 
ಗಂಡನನ್ನುಸೆರೆ ಹಿಡಿಸಿಡಳು. 


ಇದು ಬಾಲಿವುಡ್‌ ಕತೆಯಲ್ಲ ನಮ್ಮ ಸಮಾಜದಲ್ಲಿ 
ವಿದ್ಯಾವಂತ ಕುಟುಂಬಗಳಲ್ಲೂ ನಡೆಯುವ ಹೇಯಕರ 
ಕೌಟುಂಬಿಕ ಹಿಂಸೆಯ ಸತ್ಯ ಕಥೆ. ದಕ್ಷಿಣ ದಿಲ್ಲಿಯ 
ಮೇಲ್ವರ್ಗದ ಕುಟುಂಬದಲ್ಲಿ ನಡೆದ ಹಿಂಸಾಚಾರವಿದು. 
ಸಫ್ಟರ್‌ಜಂಗ್‌ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಆರತಿ, 
ಆಂಗ್ಲ ಪತ್ರಿಕೆಯೊಂದರೊಡನೆ ತಮ್ಮ ಕತೆಯನ್ನು 
ಹಂಚಿಕೊಂಡರು - 


"ರಾತ್ರಿ ಹನ್ನೊಂದು ಗಂಟೆ, ಪ್ರತಿ ದಿನದಂತೆ ನಾವು ಮತ್ತೆ 
ಜಗಳ ಆಡಿದೆವು. ನಮ್ಮ ಐದು 'ವರ್ಷಗಳ ಜಟಾಪಟಿಯ 
ವಿವಾಹದಲ್ಲಿ ದಿನವೂ ಜಗಳವಾಡುವುದು ಸಾಮಾನ್ಯವಾಗಿತ್ತು 
ಆ ದಿನವೂ ಎಂದಿನಂತೆ ಕಿತ್ತಾಡುವಾಗ, ನಾನು ನಮ್ಮ ಎರಡು 
ಸಣ್ಣ ಹೆಣ್ಣು ಮಕ್ಕಳೊಡನೆ ಮನೆ ಬಿಟ್ಟು ಹೋಗುವುದಾಗಿ 
ಬೆದರಿಸಿದೆ. ಕೋಪದಿಂದ ಕುದಿದ ನನ್ನಗಂಡ, ಮುಖ ಮೂತಿ 
ನೋಡದೆ ನನ್ನನ್ನು ಬಡಿಯತೊಡಗಿದ. ನನ್ನ ಹಲ್ಲು ಮುರಿದ. 
ಮುಖವನ್ನು ಪರಚಿದ. ಕೊನೆಗೆ ಏರ್‌ಗನ್‌ ತೆಗೆದುಕೊಂಡು 
ನನ್ನ ತಲೆಗೆ ಎರಡು ಬಾರಿ ಶೂಟ್‌ ಮಾಡಿದ. ನೋವು 
ಸಹಿಸಲು ಅಸಾಧ್ಯವಾಗಿತ್ತು ನೆಲಕ್ಕೆ ಬಿದ್ದೆ ಆದರೆ ನನಗಿನ್ನೂ 
ಪ್ರಜ್ಞೆ ತಪ್ಪಿರಲಿಲ್ಲ ನನ್ನ ಪತಿ ಆರ್ನಾಲ್ಡ್‌ ನಾನು ಸತ್ತೆನೆಂದು 
ಭಾವಿಸಿದ, ತಕ್ಷಣ ನನ್ನನ್ನು ಕಂಬಳಿಯಲ್ಲಿ ಸುತ್ತಿದ. ನನ್ನ ಕೈ 
ಕೊಂಚ ಅಲುಗಿದ್ದು ಕಂಡು ಮತ್ತೆ ನನಗೆ ಬಡಿದ. ನೆಲದ 
ತುಂಬೆಲ್ಲರಕ್ತಹರಿದಿತ್ತು ಆ ಕ್ಷಣ ನಾನು ಪ್ರಜ್ಞೆ ತಪ್ಪಿದೆ. 


ಮತ್ತೆ ಯಾವಾಗಲೋ ನನಗೆ ಪ್ರಜ್ಞೆ ಬಂದು, ಕಣ್ಣು 
ತೆರೆದಾಗ, ನನ್ನ ಗಂಡ ನೆಲದ ಮೇಲಿನ ರಕ್ತವನ್ನು 
ಕೆಲಸದಾಕೆಯ ಸಹಾಯದಿಂದ ತೊಳೆಯುತ್ತಿರುವುದು 
ಕಂಡಿತು. ನಾನು ಎಚ್ಚರಗೊಂಡಿದನ್ನು ಕಂಡವನೇ ನನ್ನ ಕುತ್ತಿಗೆ 
ಹಿಚುಕಿದ. ಈ ಕ್ಷಣ ನನಗೆ ಅನಿಸಿತ್ತು ನಾನು ಬದುಕುಳಿಯ 
ಬೇಕಿದ್ದರೆ ಸತ್ತಂತೆ ನಿರ್ಜೀವವಾಗಿ ಬಿದ್ದುಕೊಳ್ಳಬೇಕು. ನಾನು 
ಕುಸಿದು ಬಿದ್ದೆ ನಾನು ಈಗ ನಿಜಕ್ಕೂ ಸತ್ತಿದ್ದೇನೆ ಎಂದು 


ಭಾವಿಸಿದ ಆರ್ನಾಲ್ಡ್‌ ರಕ್ತದಿಂದ ತೋಯ್ದ ನನ್ನ ಬಟ್ಟೆಯನ್ನು 
ಬಿಚ್ಚಿ ನನ್ನನ್ನು ಹೊರಕ್ಕೆ ಎಳೆದುಕೊಂಡು ಬಂದು, ಕಾರಿನ 
ಡಿಕ್ಕಿಯಲ್ಲಿ ತುರುಕಿದ. ಆರ್ನಾಲ್ಡ್‌ ಕೆಲಸದಾಕೆಗೆ ಹೇಳಿದ 
"ಹೆಣವನ್ನು ಸಿಮ್ಸಾದಲ್ಲಿ ಎಸೆದು ಬರುತ್ತೇನೆ. ಯಾರಾದರೂ 
ಕೇಳಿದರೆ ಆರತಿ ಓಡಿಹೋದಳು ಎಂದು ಹೇಳು.' 


ಆರ್ನಾಲ್ಡ್‌ ಇಡೀ ರಾತ್ರಿ ಕಾರು ಓಡಿಸಿದ. ನನ್ನ ರಕ್ತಸಿಕ್ತ 
ಬಟ್ಟೆಗಳನ್ನು ಅದೆಲ್ಲೋ ಎಸೆದ. ಮೂರು ಬಾರಿ ನನ್ನನ್ನು 
ಎಸೆಯಲು, ಕಾರನ್ನು ನಿಲ್ಲಿಸಿದ. ಆದರೆ ದಾರಿಯಲ್ಲಿ ಒಂದೇ 
ಸಮನೆ ಹಾದು ಬಂದ ವಾಹನಗಳು, ಅವನ ಯೋಜನೆಗೆ ಅಡ್ಡಿ 
ಬಂದವು. ಇಷ್ಟೆಲ್ಲ ಹೊತ್ತು ನಾನು, ಕಾರಿನ ಡಿಕ್ಕಿಯಲ್ಲಿ ಉಸಿರು 
ಕಟ್ಟುತ್ತಾ ಹೊರಳುತಿದ್ದೆ ಇಡೀ ದೇಹ ನೋವಿನಿಂದ 
ನುಲಿಯುತಿತ್ತು ಗಂಟೆಗಟ್ಟಲೆ ರಾತ್ರಿಯೆಲ್ಲ ಕಾರು ಓಡಿಸಿ, 
ಒಂದು ಕಡೆ ಕಾರು ನಿಲ್ಲಿಸಿದ. ಕಾರಿಗೆ ಬೀಗ ಹಾಕಿ ಇಳಿದ ಸದ್ದು 
ಕೇಳಿಸಿತು. ಇಷ್ಟು ಹೊತ್ತು ಒಳಗೆ ನಾನು, ಡಿಕ್ಕಿಯೊಳಗಿನ 
"ಬಟನ್‌'ಗಳನ್ನು ಅಮುಕುತ್ತಾ ನೂಕುತ್ತಾ ಒದ್ದಾಡುತ್ತಿದ್ದೆ 
ತಟ್ಟನೆ ಕಾರಿನ ಡಿಕ್ಕಿಯ ಬಾಗಿಲು ತೆರೆದುಕೊಂಡಿತು. 


ಯಾವ ಕ್ಷಣವೂ ಆರ್ನಾಲ್ಡ್‌ ಬಂದು ನನ್ನನ್ನು ಮತ್ತೆ 
ಬಡಿಯುವನೆಂದು ಹೆದರಿದ ನಾನು ಹತ್ತಿರದಲ್ಲಿದ್ದ ಪೆಟ್ರೋಲ್‌ 
ಪಂಪ್‌ ಕಡೆಗೆ ಓಡಿದೆ. ಪೆಟ್ರೋಲ್‌ ಪಂಪ್‌ ಬಳಿಯ ಮರಳಿನ 
ಗುಡ್ಡೆಯ ಮೇಲೆ ಕುಸಿದು ಬಿದ್ದೆ ಆದರೆ ಗಂಡನ ಭಯ ನನಗೆ 
ಎಲ್ಲಿಲ್ಲದ ಶಕ್ತಿ ನೀಡಿತ್ತು ಮತ್ತೆ ಎದ್ದು ಓಡಿದೆ. ನನ್ನ ದೇಹದ 
ಮೇಲೆ ಒಂದಿಷ್ಟು ಪ್ಲಾಸ್ಟಿಕ್‌ ಬಿಟ್ಟರೆ ಮತ್ತೇನೂ ಇರಲಿಲ್ಲ ನನ್ನ 
ನಗ್ನ ಸ್ಥಿತಿಗೆ ನಾಚುವ ವ್ಯವಧಾನವೂ ಇರಲಿಲ್ಲ ಪೆಟ್ರೋಲ್‌ 
ಪಂಪ್‌ ತಲುಪಿದಾಗ, ಅಲ್ಲಿದ್ದ ಅಟೆಂಡೆಟರನ್ನು ಪೋಲೀಸು 
ಠಾಣೆಗೆ ಫೋನ್‌ ಮಾಡುವಂತೆ ಬೇಡಿದೆ. ನಾನಿದ್ದ ಸ್ಥಿತಿಯನ್ನು 
ಕಂಡು ದಿಗ್ಭ್ರಾಂತರಾದ ಅವರು ಮೊದಲು ನನ್ನ ದೇಹವನ್ನು 
ಮುಚ್ಚಲು ತಮ್ಮದೊಂದು ಸಮವಸ್ತ್ರ ನೀಡಿದರು. ನಂತರ 
ಪೋಲೀಸರಿಗೆ ಫೋನ್‌ ಮಾಡಿ, ನನ್ನನ್ನು ಸಪ್ಟರ್‌ಜಂಗ್‌ 
ಆಸ್ಪತ್ರೆಗೆ ಕರೆ ತಂದರು. 


ಹಿಂದೊಮ್ಮೆ ನಾನು ಪತಿಯ ಹಿಂಸೆ ತಾಳಲಾರದೆ, 
ಪೋಲೀಸರಿಗೆ ದೂರು ನೀಡಿದ್ದೆ ಒಂದು ದಿನ ಅವನನ್ನು 
ಜೈಲಿನಲ್ಲಿ ಇಟ್ಟಿದ್ದರು. "ಮತ್ತೆ ಹೆಂಡತಿಗೆ ಹಿಂಸೆ ಮಾಡುವುದಿಲ್ಲ 
ಎಂದು ಬರೆದು ಕೊಟ್ಟ ಮೇಲೆ ಬಿಡುಗಡೆ ಮಾಡಿದ್ದರು. ಆದರೆ 
ಮನೆಗೆ ಬಂದೊಡನೆ ಮತ್ತೆ ಅವನ ಹಿಂಸೆ ಯಥಾಪ್ರಕಾರ 
ಆರಂಭವಾಯಿತು. ಗಂಡಿನಿಂದ ಬೇರ್ಪಟ್ಟು ಐದು ತಿಂಗಳು 


ಮಕ್ಕಳೊಂದಿಗೆ ಬೇರೆಯೂ ಇದ್ದೆ ಮತ್ತೆ ಬಂದು ಆರ್ನಾಲ್ಡ್‌ 


ಗೋಗರೆದಾಗ, ನನ್ನ ಕಾಲು ಮುಟ್ಟಿ ಕ್ಷಮೆ ಯಾಚಿಸಲೂ 
ಸಿದ್ಧವಾದಾಗ, ಬಾತ ಈ ಬಾರಿ ಸುಧಾಂಸಿದ್ದಾನೆ ಎಂಬ 
 ಅರೆನಂಬುಗೆಯಲ್ಲಿ ಹಿಂತಿರುಗಿದ್ದೆ ಆದರೆ ಕೆಲವೇ ದಿನಗಳಲ್ಲಿ 
ಆರ್ನಾಲ್ಡ್‌ ಹಿಂದಿನದಕ್ಕಿಂತ ಹೆಚ್ಚು ಕ್ರೌರ್ಯದಿಂದ ನಡೆದು 


ಕೊಳ್ಳತೊಡಗಿದ. ಹಿಂಸೆ ಕ್ರೌರ್ಯ ಅವನಿಗೆ ಪ್ರಿಯವಿತ್ತು 


ಹಾಗೆಂದೇ ಆತನ ಬಳಿ ಗನ್‌ ಇತ್ತು ವಿಪರೀತ ಅನುಮಾನದ 


ಈ ವ್ಯಕ್ತಿಗೆ ನಾನು ಮತ್ಯಾರೊಡನೆಯೋ ಸಂಬಂಧ ಇಟ್ಟು 


ಕೊಂಡಿದ್ದೇನೆ ಎಂಬಸಂಶಯ. ಈಗ ನನಗನಿಸುತ್ತದೆ, ಬಹುಶಃ 
ಕೆಲಸದಾಕೆಯೊಡನೆ ಅವನ ಸಂಬಂಧವಿದ್ದಿರಬಹುದು. 
ಇಲ್ಲದಿದ್ದರೆ, ಆಕೆ ನನ್ನ "ಕೊಲೆ'ಗೆ ಅಷ್ಟೊಂದು ಸಹಕಾರ 
ನೀಡುತ್ತಿದಲಿಲ್ಲ' 


ಇಷ್ಟು ದಿನ "ಮಕ್ಕಳಿಗಾಗಿ' ನಾನು ಈ ಹಿಂಸೆಯ 
ವಿವಾಹದಲ್ಲಿ ಉಳಿದಿದ್ದೆ ಹಿಂಸೆಯ 
ಮುಟ್ಟಿ ಬಂದ ಮೇಲೆ, ಇನ್ನು ಈತನಿಂದ ವಿಚ್ಛೇದನ ಪಡೆಯದೆ 
ಬೇರೆ ಮಾರ್ಗವಿಲ್ಲ ಇಂತಹ ಹಿಂಸೆಯ ವಿವಾಹದಲ್ಲಿಮಕ್ಕಳಿಗೆ 
ಅಪಾಯವೇ ಹೆಚ್ಚು ಎಂದು ಈಗ ನನಗೆ ಜ್ಞಾನೋದಯ 
ವಾಗುತ್ತಿದೆ. ನನ್ನತಂದೆ ತಾಯಿ ಮಾತ್ರವಲ್ಲ ಅತ್ತೆಮಾವನವರ 
ಸಹಕಾರವೂ ಇಂದು ನನಗಿದೆ. ಈ ದುಃಸ ್ಟಪ್ಪೆದಿಂದ ಎದ್ದು 


ಹೊರ ಬರುತ್ತೇನೆ.' 


ಇದು ಆರತಿ, ಆಂಗ್ಲಪತ್ರಿಕೆಯೊಂದಕ್ಕೆ ಹೇಳಿಕೊಂಡ ಕತೆ. 
ಹತ್ತು ವರ್ಷಗಳ ಹಿಂದೆ ಇದೇ ಬಗೆಯ ಕ್ರೌರ್ಯದ 
ವಿವಾಹದಿಂದ ಹೊರಬಂದ ಫ್ಲೇವಿಯಾರನ್ನು ಭೇಟಿಯಾದಾಗ 
ಅವರು ಹೇಳಿದ ಮಾತುಗಳು ನೆನಪಿಗೆ ಬಂದವು. "ವೈವಾಹಿಕ 
ಬದುಕಿನಲ್ಲಿ ಗಂಡನ ಹೊಡೆತ ಕೇವಲ ಕೆಳವರ್ಗಕ್ಕೆ, ಅವಿದ್ಯಾ 
ವಂತರಿಗಷ್ಟೇ ಅನ್ವಯಿಸುತ್ತದೆ, ಕುಟುಕರು, ಕೆಡಕರು ಮಾತ್ರ 
ಬಡಿಯುತ್ತಾರೆ ಎಂಬ ಅನೇಕ ತಪ್ಪು ಕಲ್ಪನೆಗಳು ನಮ್ಮಲ್ಲಿವೆ. 
ವೈವಾಹಿಕ ಬದುಕಿನಲ್ಲಿಹಿಂಸೆ ಹೇಗೆ ಸ್ಫೋಟವಾಗುತ್ತದೆ. ಹೇಗೆ 
ಹೆಣ್ಣನ್ನು ದೈಹಿಕವಾಗಿ, ಮಾನಸಿಕವಾಗಿ ಛಿದ್ರವಾಗಿಸುತ್ತದೆ - 
ಎಂಬೆಲ್ಲಪ್ರಶ್ನೆಗಳಿಗೆ ನನ್ನ ಬದುಕು ಉತ್ತರವಾಗಿದೆ' ಎಂದಿದ್ದರು. 


ಮರ್ಯಾದೆಯ ಮುಸುಕಿನಲ್ಲಿ ಮನೆತನದ ಗೌರವ 
ಬೀದಿ ಪಾಲಾಗುತ್ತೆ ಎಂಬ ಭಯದಲ್ಲಿ ವಿದ್ಯಾವಂತರಾಗಿದ್ದೂ 
ದುಡಿಯುತ್ತಿರುವ ಮಹಿಳೆಯರೂ ಬಹಳ ಬಾರಿ ಗಂಡನ 
ಬಡಿತವನ್ನು ಸದ್ದಿಲ್ಲದೆ ಸಹಿಸಿಕೊಳ್ಳುತ್ತಾರೆ. ಆರತಿಯಂತೆ, ಆ 
ಬಡಿತ ಜೀವಕ್ಕೇ ಸಂಚಕಾರವಾದಾಗ ಎಚ್ಚೆತ್ತು ಕೊಳ್ಳುತ್ತಾರೆ. 
ಸಾವಿನ ಬಾಗಿಲಿಗೆ ಹೋಗಿ ಹಿಂತಿರುಗಿದ ಆರತಿಗೆ ನ್ಯಾಯ 


ದೊರೆಯಲೆಂದು ಆಶಿಸೋಣ. ಸದ್ಯಕ್ಕೆ ಪತಿ ಆರ್ನಾಲ್ಡ್‌ 


ಅನ್ನೂ ಕೆಲಸದಾಕೆಯನ್ನು ಬಂಧಿಸಿದ್ದಾರೆ. 


ಈ ಪರಮಾವಧಿಯನ್ನು 


ಪುಸ್ತಕ ಪರಿಚಯ 
"ಅರ್ಲಿ ಫೆಮಿನಿಸ್ಟ್ರ್‌ ಆಫ್‌ ಕಲೋಸಿಯಲ್‌ ಇಂಡಿಯ' 
ಲೇಖಕಿ : ಭಾರತಿ ರಾಯ್‌ 
ಈ ಪುಸಕ ಮಹಿಳಾ ಹಕ್ಕುಗಳಿಗಾಗಿ, ಸ್ತ್ರೀಸ ಸ್ವಾತಂತ್ರಕ್ಕಾಗಿ 
ಹೋರಾಡಿದ ಇಬ್ಬರು. ಮಹಿಳೆಯರ ಕುರಿತಾಗಿದೆ. ಸರಳಾ 
ದೇವಿ ಚೌಧುರಾನಿ' ಮತ್ತು ರೊಕೆಯಾ ಶಕಾವತ್‌ ಹುಸೇನ್‌ - 
ಈ ಇಬ್ಬರು ಮಹಿಳೆಯರು. ಇಪ್ಪತನೇ ಶತಮಾನದ 
ಬಂಗಾಲದ ಹಿನ್ನೆಲೆಯಲ್ಲಿ ಬರೆದ ಇವರ ಬರಹಗಳು 
ಸಮಾಜದ " ಹಿಪಾಕ್ರಸಿ 'ಯ ಬಗ್ಗೆ ಬಡಿದು ಎಚ್ಚರಿಸುವಂತಿದ್ದವು. 
ಆದರೆ ಈ ಇಬ್ಬರು ಮಹಿಳೆಯರ ಬದುಕೂ ವಿಭಿನ್ನವಾಗಿತ್ತು 
ಅವರ ಬದುಕನ್ನು ಹಿನ್ನೆಲೆಯನ್ನು ಏವರಿಸುವ ಭಾರತಿ' ರಾಯ್‌, 
ಅವರ ee ನಡುವಿನ ಹೋಲಿಕೆಯನ್ನು ಎತ್ತಿ 
ತೋರಿಸಿದ್ದಾರೆ. 
ಸರಳಾ ಮತ್ತು ರೊಕೆಯಾ, ಶ್ರೀಮಂತ ಕುಟುಂಬದ 
ಹಿನ್ನೆಲೆಯಿಂದ ಬಂದವರು. ಇಬ್ಬರೂ ಬೆಂಗಾಲಿಗಳು, ಆದರೆ 
ಇಬ್ಬರೂ ಬೆಂಗಾಲಿಗಳಲ್ಲದ ವಿಧುರರನ್ನು ವಿವಾಹವಾಗಿ 
ಬಂಗಾಲದ ಹೊರಗೆ ವಾಸಿಸುತಿದ್ದರು. ಪತಿಯ ಮರಣದ 
ನಂತರ, ಇಬ್ಬರೂ ಬಂಗಾಲಕ್ಕೆ ಹಿಂತಿರುಗಿದರು. ಈ ಇಬ್ಬರು 
ಮಹಿಳೆಯರು ಯಥೇಚ್ಛರಾಗಿ ಬರೆದವರು. ಮಹಿಳೆಯರ 
ಹಕ್ಕುಗಳಿಗಾಗಿ, ಸ್ತ್ರೀ ಶಿಕ್ಷಣಕ್ಕಾಗಿ, ಹೋರಾಡಿದವರು ಹಾಗೂ 
ಮಹಿಳಾ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಹೀಗಿದ್ದೂ ಇವರ 
ಬದುಕಿನ ನಡುವೆ ಅಂತರವಿತ್ತು 
ಸರಳಾ ಪುರೋಗಾಮಿ ಹಿಂದು ಕುಟುಂಬದಿಂದ ಬಂದಾಕೆ. 
ಈಕೆ ರವೀಂದ್ರನಾಥ ಠಾಗೂರರ ಅಕ್ಕ ಸ್ಥ ನ್ವರ್ಣಕುಮಾರಿ ದೇವಿ 
ಅವರ ಜಟ ಸ್ವರ್ಣಕುಮಾರಿ ದೇವಿ" ಭಾರತಿ' ಪತ್ರಿಕೆಯ 
ಸಂಪಾದಕರಾಗಿದ್ದವರು. ಟಾಗೂರರ ಬಹಳಷ್ಟು ಕೃತಿಗಳು 
ಮೊದಲು "ಭಾರತಿ'ಯಲ್ಲಿ ಪ್ರಕಟವಾಗಿದ್ದವು. ಇಂತಹ 
ತಾಯಿಯ ಮಗಳಾದ ಸರಳ, ಪದವೀಧರಳಾಗಿದ್ದಳು. ಸರಳಾ, 
"ಆಲ್‌ ಇಂಡಿಯಾ ವುಮೆನ್ಸ್‌ ಆರ್ಗನೈಸೇಷನ್‌' ಕಟ್ಟಿದಳು. 
ಸ್ವದೇಶಿ ಚಳುವಳಿಯಲ್ಲಿ ಸ್ವಾತಂತ್ರ ಹೋರಾಟದಲ್ಲಿ ಸರಳಾ 
ಭಾಗವಹಿಸಿದಳು. 
ಇದಕ್ಕೆ ವಿರುದ್ಧವಾದ ಬಾಲ್ಯ, ರೊಕೆಯಾದು. ಈಕೆಯ 
ತಂದೆ, ರೊಕೆಯಾಳನ್ನು ಶಾಲೆಗೆ ಹೋಗಲು ಬಿಡಲಿಲ್ಲ ಹೆಣ್ಣು 


ಮಗಳು ಬೆಂಗಾಲಿ ಅಥವಾ ಇಂಗ್ಲೀಷ್‌ ಕಲಿಯುವುದರ 


ಬಗ್ಗೆಯೂ ಆತನ ವಿರೋಧವಿತ್ತು ಹೆಣ್ಣು ಮಗು ಉರ್ದು 
ಅಥವಾ ಪರ್ಷಿಯನ್‌ ಭಾಷೆ ಕಲಿಯಲು ಅಡ್ಡಿಯಿರಲಿಲ್ಲ 
ಆದರೆ ರೊಕೆಯಾ, ತನ್ನ ತಂದೆಗೆ ತಿಳಿಯದಂತೆ, ಇಂಗ್ಲಿಷನ್ನು 
ತನ್ನ ಸೋದರ ಇಬ್ರಾಹಿಂನಿಂದ ಕಲಿತಳು. ನಂತರ ಬೆಂಗಾಲಿ 
ಯನ್ನೂ ಕಲಿತಳು. ತನ್ನ ಬರಹದಲ್ಲಿ ಸ್ತ್ರೀ ಸ್ವಾತಂತ್ರದ ಬಗ್ಗೆ 
ಗಟ್ಟಿಯಾಗಿ ಹೇಳಿದಳು. 

"ಸ್ವಾತಂತ್ರ ಪೂರ್ವ ದಿನಗಳ, ಆರಂಭದ ಈ ಸ್ತ್ರೀವಾದಿಗಳ 
ಬದುಕು ಚರಿತ್ರೆಯ ಒಂದು ಅಪೂರ್ವ ಅಧ್ಯಾಯವನ್ನು 
ತೆರೆದಿಟ್ಟಿದೆ. 


ಕ್ಯಾನರ್‌ ಎದುರಿಸಿ ಇಪ್ಪತ್ತೈದು ವರ್ಷ 


"ಸಾವು ಒಳಗೆ ಬರಲೆ ಎಂದಾಗ, ಸ್ವಲ್ಪ ತಾಳು ಕೆಲಸವಿದೆ 
ಎಂದೆ'-ಮೂರನೆ ಬಾರಿ ಕ್ಯಾನರಿಗೆ ಶಸ್ಪಕ್ರಿಯೆ ಮಾಡಿಸಿಕೊಂಡು 
ಚೇತರಿಸಿಕೊಳ್ಳುತ್ತಿದ್ದ ಅನುಪಮಾ ನಿರಂಜನ ಬರೆದ ಕತೆಯು 
ಸುದೀರ್ಥ ಶೀರ್ಷಿಕೆ ಇದು. ಅನುಪಮಾ ಸಾವನ್ನು ಅಲ್ಲೇ 
ಹೊಸಿಲಲ್ಲೇ ತಡೆ ಹಿಡಿದು "ತಾಳು' ಎಂದು ಆಜ್ಞಾಪಿಸಿ, 
ಹನ್ನೆರಡು ವರ್ಷಗಳು ಕ್ಯಾನ್ಷರನ್ನು ಎದುರಿಸಿದರು. ಆದರೆ 25 
ವರ್ಷ ಕ್ಯಾನ್ಸರನ್ನು ಎದುರಿಸಿ, ಸೋಲದೆ ಈಗಲೂ 
ಹೋರಾಡುತ್ತಿರುವ ಮಹಿಳೆ ಸುದರ್ಶನ್‌ ಕೌಷಲ್‌ | 


ಸುದರ್ಶನ್‌ ಹುಟ್ಟಿದ್ದು ಪಂಜಾಬಿನ ಪಾಟಿಯಾಲದಲ್ಲಿ 
ತಂದೆ ಶಾಲೆಯೊಂದರ ಪ್ರಾಚಾರ್ಯರು, ವಿದ್ಯಾವಂತರು, 
ಬಹಳಷ್ಟು ಓದಿಕೊಂಡವರು. ಹೀಗಿದ್ದೂ ಗಂಡು ಮಗನಿಲ್ಲದೆ 
ವಂಶೋದ್ಧಾರವಿಲ್ಲಎಂದು ನಂಬಿದವರು! ಸುದರ್ಶನ ತಾನು 
ಗಂಡು ಮಗುವಿಗಿಂತ ಕಡಿಮೆ ಇಲ್ಲಎಂದು ತಂದೆಗೆ ಸಾಬೀತು 
ಮಾಡುವ ಹುಮ್ಮಸ್ಸಿನಲ್ಲಿ. ಹೊರಟಳು. ಓದಿನಲ್ಲಿ 
ಮುಂದಾದಳು. ಹೊಲಿಗೆ ಕರಕುಶಲ ಕಲೆಯಲ್ಲೂ ಶಕೆ 
ಮುಂದು. ಆದರೆ ರಕ್ತದ ಕ್ಯಾನರಿಗೆ ಬ ಲಿಯಾದ ತಾಯಿಯ 
ಕೊನೆಯ ಇಚ್ಛೆ, ಮಗಳ ಮದುವೆ ನೋಡುವುದಾಗಿತ್ತು 
ಹದಿನೈದನೇ ವರ್ಷಕ್ಕೇ ಸುದರ್ಶನಳ ವಿವಾಹ ನಡೆದು 
ಹೋಯಿತು. ತಾನೆಂದೂ ಭೇಟಿಯಾಗದ ಅಪರಿಚಿತನೊಡನೆ 
ಸುದರ್ಶನಳ ಮದುವೆ ನೆರವೇರಿತ್ತು 


ವಿವಾಹವಾದ ದಿನವೇ ಅವಳೆಲ್ಲ ಒಡವೆಗಳನ್ನು 
ತವರಿನಿಂದ ತಂದ ಸಾಮಾನು, ಹಣ ಎಲ್ಲವನ್ನೂ ಅತ್ತೆ ಕಿತ್ತು 
ಕೊಂಡಳು. ವೈವಾಹಿಕ ಬದುಕು ದೀರ್ಫ್ಥ ದುಃಸ್ವಪ್ಪವಾಗಿತ್ತು 
ಮನೆಯಿಂದ ದೂರವಾಗಿ ದುಡಿಯುತ್ತಿದ್ದ ಗಂಡನೊಡನೆ 
ಹೋಗಿ ಸೇರಲೂ ಸುದರ್ಶನಳನ್ನು ಬಿಡಲಿಲ್ಲ ಕಡೆಗೂ 
ಸುದರ್ಶನ ಗಂಡನನ್ನು ಸೇರಿದ್ದು ಹತ್ತು ವರ್ಷಗಳ ನಂತರ. 
ಆದರೆ ಸುದರ್ಶನ ಗರ್ಭಿಣಿಯಾಗಿ, ಹೆಣ್ಣು ಮಗುವಿಗೆ ಜನ್ಮ 
ಕೊಟ್ಟಾಗ, ಆಕಾಶವೇ ಮುಗಿಬಿದ್ದಿತು. ಅತ್ತೆ ಮಾವನವರನ್ನು 
ಒಲಿಸಲು ಹೆಣ್ಣು ಮಗುವಿಗೆ "ರಾಜೇಶ್‌' ಎಂದು 
ಹೆಸರಿಟ್ಟಿದ್ದಳು. ಎರಡನೆಯ ಮಗು ಗಂಡಾದಾಗ ಮಾತ್ರ 
ಸುದರ್ಶನಳಿಗೆ ಹೋದ ಉಸಿರು ಬಂದಂತಾಯಿತು. ಕಡೆಗೂ 
ಗಂಡು ಹೆತ್ತ ಸುದರ್ಶನಳಿಗೆ ತನ್ನ ಪತಿಯೊಡನೆ ಮುಂಬಯಿ 
ಯಲ್ಲಿನೆಲೆಸುವ ಅವಕಾಶ ದೊರೆಯಿತು. 


ಮುಂಬಯಿಗೆ ಬಂದು ಕೆಲವೇ ತಿಂಗಳು, ಸುದರ್ಶನಳ 
ಬಲ ಸ್ತನದ ಮೇಲೆ ಅಕ್ಕಿ ಕಾಳಿನಷ್ಟು ಸಣ್ಣ ಗೆಡ್ಡೆ ಕಾಣಿಸಿ 


11 


ಕೊಂಡಿತು. ಸುದರ್ಶನ, ಮಗ ಅನಿಲಗೆ. ಹಾಲೂಡಿಸುತಿದ್ದ 
ಸಮಯವದು. ಬಯುಪ್ತಿಗೆ ಕಳುಹಿಸಿದಾಗ, ಕ್ಯಾನ್ಸರ್‌ 
ಇರುವುದು ತಿಳಿದು ಬಂದಿತು. ಸುದರ್ಶನಳ ಜಗತ್ತು 
ಕಂಪಿಸಿತು. ಆದರೆ ಎಳೆಯ ಮಕ್ಕಳ ತಾಯಿ ಸುದರ್ಶನ 


ಬದುಕನ್ನು ಬಿಡಲು ಸಿದ್ಧವಿರಲಿಲ್ಲ ಭರವಸೆಯನ್ನು ಕಳೆದು 


ಕೊಳ್ಳಲಿಲ್ಲ 


ಟಾಟಾ ಆಸ್ಪತ್ರೆಯಲ್ಲಿ ಸುದರ್ಶನಳೆ ಬಲ ಸನವನ್ನು ತೆಗೆದು 
ಹಾಕಲಾಯಿತು. ಕಿಮೋಥೆರಪಿ ನೀಡಲಾಯಿತು. ಕೂದಲೆಲ್ಲ 
ಉದುರಿಹೋಯಿತು. ಹೆಣ್ಣಾಗಿ ಸನ ಕಳೆದು ಕೊಂಡದ್ದು 
ಕಾಡಿದರೂ, ಸುದರ್ಶನ ತನ್ನ ಮಕ್ಕಳಿಗೆ ತಾಯಿಯಾಗಿ 
ಉಳಿಯ ಬಯಸಿದ್ದಳು. ಕೂದಲೆಲ್ಲ ಉದುರಿ ಹೋದ 
ಸುದರ್ಶನಳನ್ನು ಅತ್ತೆ ಮಾವ ಮೂದಲಿಸಿ "ನೀನು 
ಸಾಯುವುದು ಖಂಡಿತಾ, ಸುಮ್ಮನೆ ಹೋರಾಡಬೇಡ' 
ಎಂದರೂ, ಸುದರ್ಶನ ದೈರ್ಯ ಕಳೆದುಕೊಳ್ಳಲಿಲ್ಲ 
ಸುದರ್ಶನಳಿಗೆ ತನ್ನ ಗುರಿಯ ಅರಿವಿತ್ತು "ನನ್ನ ಮಕ್ಕಳಿಗಾಗಿ 
ನಾನು ಬದುಕ ಬಯಸಿದ್ದೆ ಯಾರೂ ನನ್ನ ಮಕ್ಕಳನ್ನು ನನ್ನಷ್ಟು 
ಪ್ರೀತಿಯಿಂದ ನೋಡಿಕೊಳ್ಳಲಾರರೆಂದು ನನಗೆ ತಿಳಿದಿತು! 
ಸುದರ್ಶನ ಆ ದಿನಗಳನ್ನು ನೆನೆಸಿಕೊಳ್ಳುತ್ತಾರೆ. 


ಇಷ್ಟೆಲ್ಲ ದುರಂತದ ನಡುವೆ, ಮತ್ತೊಂದು ದುರಂತವೂ 
ಹಾದು ಹೋಯಿತು. ಸುದರ್ಶನಳ ಏಕ ಮಾತ್ರ ಸೋದರಿ 
ಸಂತೋಷ್‌ ಕ್ಯಾನ್ಸರಿಗೆ ತುತ್ತಾಗಿ ಸತ್ತಳು. ಇಂತಹ ಎದೆಬಿರಿವ 
ಘಟನೆಯೂ, ಸುದರ್ಶನಳ ಮನೋಸ್ಟೈರ್ಯವನ್ನು 
ಅಲುಗಿಸಲಿಲ್ಲ ಆಸ್ಪತ್ರೆಯಿಂದ ಹೊರಬಂದ ದಿನವೇ, ತನ್ನ 
ಮನೆಯ ಕೆಲಸದಲ್ಲಿ ಸಂಪೂರ್ಣ ತೊಡಗಿದಳು. 
ಕಿಮೋಥೆರಪಿ ತೆಗೆದುಕೊಂಡು ಕಲ್ಯಾಣ್‌ ರೈಲು ನಿಲ್ದಾಣದಿಂದ 
ತನ್ನ ಮನೆಗೆ ನಡೆದೇ ಬರುತ್ತಿದ್ದಳು. ಕ್ಯಾನ್ಸರಿನ ಮೊದಲ 
ಆಕ್ರಮಣದಲ್ಲಿ ಜಯಗಳಿಸಿ ಸುದರ್ಶನ ಚೇತರಿಸಿಕೊಂಡಳು. 


' ಮುಂದಿನ ಹತ್ತು ವರ್ಷಗಳ ಕಾಲ, ಎಲ್ಲವೂ ಸ್ವಸ್ಥಎತ್ತು 
ಆದರೆ ಒಂದು ದಿನ, ಎಡ ಸ್ತನದಲ್ಲಿ ಸಣ್ಣ ಗೆಡ್ಡೆ ಕಾಣಿಸಿ 
ಕೊಂಡಿತು. ಸುದರ್ಶನ ಈ ಬಾರಿ ಬೆದರಲಿಲ್ಲ ತಮ್ಮ 
ಹಣೆಬರಹವನ್ನು ಹಳಿಯಲಿಲ್ಲ ವೈದ್ಯರು "ರೇಡಿಯೇಷನ್‌' 
ಚಿಕಿತ್ಸೆ ಸಾಕು ಎಂದರೂ, ಸುದರ್ಶನ ರೋಗಗ್ರಸ್ಥ ಸ್ತನವನ್ನು 
ಕಿತ್ತೆಸೆಯಲು ಬಯಸಿದರು. ಸುದರ್ಶನ ಇಂತಹ ದೊಡ್ಡ 
ಆಪರೇಷನ್‌ಗೆ ತಾವೊಬ್ಬರೇ ಹೋಗಿ ಆಸ್ಪತ್ರೆಗೆ ಆಡ್ಗಿಟ್‌ 


'ಆದರು. ಆಪರೇಷನ್‌ ನಂತರ ವೈದ್ಯರು ಆಕೆಯ ಕ್ಯಾನರ್‌ 


4 


ವಾಸಿಯಾಗಿರುವುದಾಗಿ ಘೋಷಿಸಿದರು. ಮುಂದಿನ ಏಳು 
ವರ್ಷಗಳ ಕಾಲ ವೈದ್ಯರು ನೀಡಿದ "ಟಾಮೊಕ್ಷಿಫೆನ್‌' ಗುಳಿಗೆ ಎಂಟು ವರ್ಷಕ್ಕೇ ಸಾಧ್ವಿ! 
ಗಳನ್ನು ತೆಗೆದುಕೊಂಡಳು. ಇಷ್ಟೆಲ್ಲ ವರ್ಷಗಳು, ಆಕೆಯ 
ಮಕ್ಕಳಿಗೆ ತಮ್ಮ ತಾಯಿ ಸಾವಿನೊಡನೆ ಹೋರಾಡುತ್ತಿರುವ 
ವಿಷಯವೇ ತಿಳಿದಿರಲಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಮುಗಿಯಿತು. 
ಮಗಳು ವೈದ್ಯಳಾದಳು. ಮಗ ಎಂ.ಬಿ.ಎ. ಡಿಗ್ರಿ ಪಡೆದ. 
ಸುದರ್ಶನರ ಹೋರಾಟ ಸಾರ್ಥಕವಾಗಿತ್ತು ವರ್ಷಗಳು 
ಉರುಳಿದವು. 


". ಎಂಟು ವರ್ಷದ ಪ್ರಿಯಾಲಳನ್ನು "ಜೇನ್‌ 
ಕೊಠಾರಿ ಸಂಘ' ಸಾಧ್ವಿಯಾಗಿ ಆರಿಸಿದೆ. ಇದರ 
ವಿರುದ್ಧವಾಗಿ ದನಿಯೆತ್ತಿದ "ಮಕ್ಕಳ ಹಿತರಕ್ಷಣಾ 
ಸಮಿತಿ'ಗೆ, "ಇದು ನಮ್ಮ ಧರ್ಮದ ವಿಷಯ, 
ಮಧ್ಯೆ ಕಾಲು ತೂರಿಸಬೇಡಿ' ಎಂದು ಕಟ್ಟು 
ನಿಟ್ಟಾಗಿ ಹೇಳಿ ಬಿಟ್ಟಿದೆ. "ಜೈನ ಶ್ವೇತಾಂಬರ ' 


ಮಗಳ ಮದುವೆಯಾಗಿತ್ತು ಒಂದು ದಿನ ಸುದರ್ಶನಗೆ ಮೂರ್ತಿಪೂಜಕ್‌ ಮಹಾಮಂಡಲ'ದ 
ಏನೋ ತನ್ನ ದೇಹದಲ್ಲಿ ಸರಿ ಇಲ್ಲ ಎನಿಸತೊಡಗಿತು. ಟಾಟಾ ಪ್ರಕಾಶ್‌ ಜಬೇರಿ ವಾದಿಸುತಾರೆ. "ಇದು ಮಕ್ಕಳ 
ಆಸ್ಪತ್ರೆಯಲ್ಲಿ ದೇಹ ತಪಾಸಣೆ ಮಾಡಿಸಿಕೊಂಡರು. ಎಲ್ಲವೂ ಹಿತರಕ್ಷಣಾ ಸಮಿತಿಯ ವ್ಯಾಪ್ತಿಯಲ್ಲಿ 
"ನಾರ್ಮಲ್‌' ಇತ್ತು ಕೊನೆಗೆ "ಕ್ಯಾಟ್‌' ಸ್ಕಾನ್‌ ಕೂಡಾ ಬರುವುದಿಲ್ಲ ಪ್ರಿಯಾಲ್‌ ಈಗ ಪುಣೆಯಲ್ಲಿತನ್ನ 
"ನಾರ್ಮಲ್‌' ಎಂದು ಸಾರಿತು. ಆದರೆ ಮನೆಗೆ ಗುರುವಿನೊಡನಿದ್ದಾಳೆ. ಹಿತರಕ್ಷಣಾ ಸಮಿತಿಯ 
ಹಿಂತಿರುಗಿದಾಗ, ಸುದರ್ಶನಗೆ ಹೊಟ್ಟೆಯಲ್ಲಿ ಎಂತಹುದೋ ಎದುರು ಆಕೆಯನ್ನು ನಿಲ್ಲಿಸಬೇಕೆಂದರೆ, ಆಕೆ 
ವಿಚಿತ್ರ ಅನುಭವ. ಎರಡು ತಿಂಗಳ ನಂತರ, ಆಕೆಯ ಅಷ್ಟೂಹಾದಿಯನ್ನು ನಡೆದು ಬರಬೇಕು. ಸಾಧಿ 
ಅಂಡಾಶಯದಲ್ಲಿಕ್ಯಾನ್ಷರ್‌ ಇರುವುದು ತಿಳಿದು ಬಂದಿತು. ಯಾದ ಹೆಣ್ಣು ಮಗು ನಡೆದೇ 

ಮತ್ತೊಮ್ಮೆ ಅಪರೇಷನ್‌, ಕಿಮೋಥೆರಪಿ, ವಿಪರೀತದ ಬರಬೇಕಾಗುತ್ತು.. ಎ 
ಅಡ್ಡ ಪರಿಣಾಮಗಳು. ಆದರೆ ಸುದರ್ಶನ ತನ್ನ ಛಿದ್ರವಾದ ಕೆಸು ಸ ಬ 
ದೇಹದ ಬಗೆಗ ಸ್ವಯಂ ಮರುಕ ಪಡುವ ಬದಲು, ಭಾರ ಬಗಲ ಬಾ, 
ಗರ್ಭಿಣಿಯಾದ ಮಗಳ ಆರೈಕೆಯಲ್ಲಿ ತೊಡಗಿದಳು. ಎ. . 
ಮೊಮ್ಮಗು ಹುಟ್ಟಿದ್ದು ಸುದರ್ಶನಳ ಬದುಕಿನ ಅತ್ಯಂತ ರ ಭಟ ತಂ (್ಷ!! 
ಖುಷಿಯ ಕ್ಷಣವಾಯಿತು. "ಈ ಸಂತಸವನ್ನು ಕ್ಯಾನ್ಸರ್‌ ಹಾಳು ತಾಕಾ ಟ್‌... 1: 


ಮಾಡಲು ನಾನು ಬಿಡುವುದಿಲ್ಲ ಸುದರ್ಶನ ನಿರ್ಧರಿಸಿದ್ದರು. ಎ ಗಲೂ ಎ ಗ ತ 3; 
ಸಿಸೇರಿಯನ್‌ ಆಪರೇಷನ್‌ಗೆ ಒಳಗಾದ ಮಗಳು ಸುಧಾರಿಸಿ ಮುದ್ಧಿನಲ್ಲಡುತ್ತಾಳೆ' ಎಂದು ಪ್ರಕಾಶ್‌ 


ಕೊಳ್ಳುವವರೆಗು ಸುದರ್ಶನ ಮಗುವನ್ನು ನೋಡಿಕೊಂಡರು. ವಾದಿಸಿದರು. "ನಿಮ್ಮ ಮಗುವನ್ನೇ ಇಂಥಾ 
೪ ಕಠಿಣ ಬದುಕಿಗೆ ದೂಡುತ್ತೀರಾ ?' ಎಂದು 


ಇಷ್ಟಕ್ಕೇ ಕ್ಯಾನ್ಸರ್‌ ಸೋಲೊಪ್ಪಿ ಮಹಿಯನ ರಲ್ಲ ಅಂಕ್‌ ಕೇಳಿದ್ದಕ್ಕೆ. "ಇಂತಹ ಬದುಕಿಗೆ ಬರಲು 
ಸ್ರೂತಿನಳಲ್ಲಿ ಕ್ಯಾನ್ಸರ್‌. ಮತ್ತೆ ಕಾಜಸಿಕೊಂಡತ ಪಂ ಮಗುವಿಗೆ ಈ ಬದುಕಿನತ್ತ ಆಸಕ್ತಿ ಮತ್ತು ಅಸ್ಥೆ 
ಆಪರೇಷನ್‌, ಮತ್ತೆ ಕಿಮೋಥೆರಪಿ. ಅದರೆಲ್ಲ ಅಡ್ಡ ಬೇಕು. ಪ್ರಿಯಾಲಳಲ್ಲಿ ಅವು ಇವೆ. 
ಪರಿಣಾಮಗಳು. ಹೀಗಿದ್ದುಸುದರ್ಶನ ಸೋಲೊಪ್ಪಿಲ್ಲ ಅವರ ಪ್ರತಿಯೊಂದು ಮಗುವಿನಲ್ಲಿ ಇರುವುದಿಲ್ಲ 
ಜೀವನೋತ್ಪಾಹ ಬದುಕಿನ ಬಗ್ಗೆ ಆಸ್ಥೆ ಆಸಕ್ತಿಕುಂದಿಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. 
ಎರಡು ತಿಂಗಳ ಹಿಂದೆ ಮತ್ತೆ ಕ್ಯಾನ್ಸರ್‌ ಕತ್ತಿ ಮಸೆದು ಮೈ ಮನಸ್ಸು ಬೆಳೆಯದ ಎಳೆಯ ವಯಸ್ಸಿಗೆ, 
ನಿಂತಿದೆ. ಈಗ ಸುದರ್ಶನ ಮುಂಬಯಿಯ "ಬೀಚ್‌ ಕ್ಯಾಂಡಿ ಧರ್ಮದ ಹೆಸರಲ್ಲಿ ಹಿರಿಯರು, ಕಿರಿಯ 
: ಆಸ್ಪತ್ರೆ' ಯಲ್ಲಿ ಹೋರಾಡುತ್ತಿದ್ದಾರೆ. ಇಪ್ಪತ್ತೈದು ವರ್ಷಗಳ ಜೀವಗಳನ್ನು ತಾವು ಬಯಸಿದ ಹಾದಿಗೆ 
ಹೋರಾಟವಿದು. ಮಕ್ಕಳಿಗೆ ತಾಯಾಗಿ ಉಳಿಯ ಬಯಸಿದ ತಳ್ಳುವುದು ತಡೆಯಬೇಕಿದೆ. "ಮಕ್ಕಳ 
ಸುದರ್ಶನ, ಬದುಕುವ ಛಲದಲ್ಲಿ ಮೊಮ್ಮಗುವಿಗೆ ಹಿತರಕ್ಷಣಾ ಸಮಿತಿ' ಧರ್ಮದ ವಿಷಯದಲ್ಲಿ 


ಅಜ್ಜಿಯಾದರು. ಅದೇ ಅವರ ಛಲ. ಈ ಬಾರಿಯೂ ಅವರನ್ನು ಸೂಕ್ಷ್ಮವಾಗಿದ್ಧೂ  ಪ್ರಿಯಾಲಳ ಕೇಸಿಗೆ 
ಉಳ್ಳಿನಲಿ ಎಂಬ ಹಾಕ್ಕೆಕೆ. ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಸಿದ್ಧವಾಗುತ್ತಿದೆ. 


ಮಲೇರಿಯಾ ನಿಯಂತ್ರಣದಲ್ಲ 
ಸಮುದಾಯದ ಷಹಷಭಾರಿತ್ಸ 


ಮಲೇರಿಯ ರೋಗವು ಹರಡದಂತೆ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ. 


ಶೀ 


ಯಾವುದೇ ಜ್ವರ ಮಲೇರಿಯ ಇರಬಹುದು. ಆದಷ್ಟು ಶೀಘ್ರವಾಗಿ ರಕ್ತ ಪರೀಕ್ಷೆ ಮಾಡಿಸಿ 
ಕ್ಲೋರೋಕ್ಸಿನ್‌ ಗುಳಿಗೆಗಳನ್ನು ತೆಗೆದುಕೊಳ್ಳಿ 


ಮಲೇರಿಯೆ ಎಂದು ರಕ್ತ ಪರೀಕ್ವೆಯಲ್ಲಿ ಖಚಿತಪಟ್ಟ ಲ್ಲಿತಪ್ಪ ದೇತೀವ್ರ ಚಿಕಿತ್ಸೆ ಪಡೆಯಿರಿ. ಈ 
ಚಿಕಿತ್ಸೆಯ ವಿವರಗಳು ಹಾಗೂ "ರುಳಿಗೆರಳು ಆರೋಗ್ಯ ಕಾರ್ಯಕರ್ತರಲ್ಲಿ ಹಾಗೂ ಎಲ್ಲಾ 


ಸರ್ಕಾರಿ ಆ ಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಉಚಿತವಾಗಿ ದೊರಕುತ್ತದೆ. 


ಶಿಶುಗಳ ಮತ್ತು ಗರ್ಭಿಣಿಯರಿಗೆ ಮಲೇರಿಯ ರೋಗವು ಆತಂಕಕಾರಿಯಾಗಿದ್ದು 
ಅಂತಹವರು ಯಾವುದೇ ಜ್ವರವಿರಲಿ, ತಡಮಾಡದೇ ವೈದ್ಯರ ಸಲಹೆ ಪಡೆಯುವುದು. 


ನೀರು ಶೇಖರಣಾ ತೊಟ್ಟಿಗಳನ್ನು ಭದ್ರವಾದ ಮುಚ್ಚಳದಿಂದ ಯಾವಾಗಲೂ 
ಮುಚ್ಚಿರಬೇಕು. ವಾರಕ್ಕೊಮ್ಮೆ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ, ಒಣಗಿಸಿ ಮತ್ತೆ 
ಭರ್ತಿ ಮಾಡಿಕೊಂಡಲ್ಲಿ ಇಂತಹ ನೀರು ಶೇಖರಣೆಗಳಲ್ಲಿ ರೋಗವಾಹಕ ಸೊಳ್ಳೆಗಳ 
ಉತ್ಪತ್ತಿಯನ್ನು ತಥೆಗಟ್ಟಬಹುದು. 


ಆರೋಗ್ಯ ಇಲಾಖೆಯು ಕೈಗೊಳ್ಳುವ ಕೀಟನಾಶಕ ಸಿಂಪಡಣಾ ಕಾರ್ಯಕ್ಕೆ ಸಂಪೂರ್ಣ 
ಸಹಕಾರ ನೀಡಿ. 


ಸದಾ ನೀರಿರುವ ಕೆರೆ, ಕುಂಟೆ, ಬಾವಿ, ತೋಟದ ಕಾರಂಜಿಗಳು ಮುಂತಾದ ತಾಣಗಳಲ್ಲಿ 
“ಕೆ 

ಸೊಳ್ಳೆಯ ಮರಿಗಳನ್ನು ತಿನ್ನುವ ಗ್ಯಾಂಬೂಸಿಯ ಮತ್ತು ಗಪಿಪ ಎಂಬ ಸಣ್ಣ ಸಣ್ಣ 
ಮೀನುಗಳನ್ನು ಬಿಡುವುದು. 


ಮನೆಯೆ ಕಿಟಕಿ ಬಾಗಿಲುಗಳಿಗೆ ಕೀಟ ತಡೆಗಟ್ಟುವ ಜಾಲರಿಗಳನ್ನು ಅಳವಡಿಸಿಕೊಳ್ಳಿ 
ಮಲಗುವಾಗ ತಪ್ಪದೇ ಸೊಳ್ಳೆ ಪರದೆಯನ್ನು ಉಪಯೋಗಿಸಿ. 


ಸಂಜೆವೇಳೆ ಬೇವಿನ ಹೊಗೆ ಹಾಕುವುದು, ಸಾಮ್ರಾಣಿ ಧೂಪ ಹಾಕುವುದು ಹಾಗೂ ರಾತ್ರಿ 
ವೇಳೆ ಇತರ ಸೊಳ್ಳೆನಿರೋಧಕ ವಿಧಾನಗಳನ್ನು ಬಳಸಿ ಸೊಳ್ಳೆ ಕಡಿತದಿಂದ ದೂರವಿರಿ. 


ಹರಿಯದೇ ನಿಂತ ನೀರು-ಸೊಳ್ಳೆ ಉತ್ಪತ್ತಿಯ ತವರು. ಮನೆಯ ಸುತ್ತ ಮುತ್ತ ನ್‌್‌ 
ನಿಲ್ಲದಂತೆ ಎಚ್ಚರ ವಹಿಸಿ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟಿ ರ 


ಘ ಪೆತ್ತೆ- ತ್ವರಿತ ಚಿಕಿತ್ಸೆಯಿಂದ ಸಾವು ನೋವುಗಳನ್ನು ತಡೆಗಟ್ಟಲು ಖಂಡಿತ ಸಾಧ್ಯ. 


ಕರ್ನಾಟಕ ವಾರ್ತೆ. 


CPMG/KA/BG-8/2003-05 
Posted ೩! Basavanagudi P.O. On the 25th of every Month 


"96815 Ill ೨156 


‘peoy 019968/0[/, "6 - ॥| 
"118.175 9011/15 "901 Bleu, 


ರು 
= 
ಆಇ 
ಗ್‌ 
೧ 
ಇ 
೧ಣ 
[3 
ಲ 
ರಾ 
Oo 
o 
೦ು 
ಲ 


RNI No. 45577/88 


:0L 


115/15 


